ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೧ , ೨೦೧೬ ( ಮಾರ್ಗಶಿರ ೧೦ , ಶಕ ವರ್ಷ ೧೯೩೮) 
Bengaluru , Thursday , December 1 , 2016 (Margashira 10 , Shaka Varsha 1938 ) 


ಸಂಚಿಕೆ ೪೭ 
Issue 47 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6 ( 1) ನೇ ಪ್ರಕರಣದ ಮೇರೆಗೆಘೋಷಣೆ 
ಕ್ರಮಾಂಕ : RD 06 AQT 2015 ದಿನಾಂಕ: 21 / 02/ 2015 


ಇದರ ಆನುಸೂಚಿಯಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು 
ದಾವಣಗೆರೆ ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗಕ್ಕಾಗಿ ಭೂಸ್ಕಾಧೀನ ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು 
Tumakuru ಜಿಲೆಯ ಜಿಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: LAQ/SR/ 24 /2013-14 , ದಿನಾಂಕ :10/1 / 2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಕರ್ನಾಟಕ ಭೂಸ್ಕಾಧೀನ ಕಾಯ್ದೆ 33/ 1991 ರನಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ 
ಅಧಿನಿಯಮ 1894 )( 1) 6ನೇ ಪ್ರಕರಣದ ಮೇರೆಗೆ ಕೆಳಗೆ ಸೂಚಿಸಿರುವ ಜಮೀನುಗಳನ್ನು ಭೂಸ್ಕಾಧೀನ ಪಡಿಸಿಕೊಳ್ಳಲು ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಜಮೀನುಗಳು ಅಗತ್ಯವಾಗಿವೆ ಎಂದು ಸದರಿ 
ಅಧಿನಿಯಮ 6 ( 1) ನೇ ಪ್ರಕರಣದ ಮೇರೆಗೆ ಈ ಮೂಲಕಘೋಷಿಸಲಾಗಿದೆ. 


ವಿಶೇಷ ಭೂಸ್ಕಾಧೀನಾಧಿಕಾರಿ , Tumakuru, Tumakuru ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ 
ಕೈಗೊಳ್ಳುವ ಎಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ 
ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಈ ಮೇಲ್ಕಂಡ ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದ (1) ಉಪಪ್ರಕರಣ (4) ರ ಪ್ರಕರಣದಲ್ಲಿರುವ ಅಧಿಕಾರದ ಮೇಲೆ 
ಸದರಿ ಅಧಿನಿಯಮದ ಪ್ರಕರಣ 9ರಲಿನ ಪ್ರಕರಣ 10 ರ ಪ್ರಕಾರ ಹೊರಡಿಸಲಾಗುವ ತಿಳುವಳಿಕೆಯನ್ನು ಪ್ರಕಟಿಸಿದ ದಿನಾಂಕದಿಂದ 15 
ದಿನಗಳು ಕಳೆದ ನಂತರ ಸದರಿ ಜಮೀನನ್ನು ಸ್ವಾಧೀನಪಡೆಯಲು ನಿರ್ದೇಶಿಸಿರುತ್ತದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ 
ವಿಶೇಷಭೂಸ್ಕಾಧೀನಾಧಿಕಾರಿ , Tumakuru , Tumakuru ಇವರ ಕಛೇರಿಯಲ್ಲಿ ಇಡಲಾಗಿದೆ. 


( ೧೨೧) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ 


ಅನುಸೂಚಿ 


ತಾಲೂಕು: Tumakuru 


ಹೋಬಳಿ :ಕೋರ 


ಗ್ರಾಮ : ಮೆಳೇಹಳ್ಳಿ 


ಜಿಲೆ : Tumakuru 
Agricultural 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 ] s . ನಂದೀಶಯ್ಯ /ಬಿನ್ ಸಿದ್ದಲಿಂಗಪ್ಪ 


19 /*/ 1 . 


ಖುಷಿ 


20/2ಎ2 


19/ 2 


ಉಳಿಕೆ 


20/1ಬಿ 


0. 32.00 


1 -08 


20/ 2ಎ2 


19/ 2 


20/1ಬಿ 


0. 32 .00 


2 ಶಿವಲಿಂಗಯ್ಯ /ಬಿನ್ ಮುದ್ರಪ್ಪ 


19/ * / 3 


ಖುಷಿ 


19/4ಬಿ 


19 / 6 


19/ 2 


0.15 . 00 


0 - 63 


19/4ಬಿ 


19/ 6 


19/ 2 


0.15 . 00 


3 


M . N . ಬಸವರಾಜು / ಬಿನ್ ನಂಜೇಗೌಡ 


19 /*/4A 


ಖುಷಿ 


ಹದಿಗಿಡದ ಹಳ 


84/ 4 


19/ 4ಬಿ 


0 .1 . 00 


0 - 09 


Nಚಂದ್ರಯ್ಯ / ಬಿನ್ ನಂಜೇಗೌಡ 


19/ */4A . 


Joint Owner 


P . R . ಶಿವಕುಮಾರ್/ ಬಿನ್ ನಂಜೇಗೌಡ 


19/ * /4A 


Joint Owner 


| 


ಹದಿಗಿಡದ ಹಳ್ಳ 


84 / 4 


19/4ಬಿ 


0 .1 . 00 


4 | ಲಿಂಗಪ್ಪ /ಸಿದ್ದಲಿಂಗಪ್ಪ 


19/ */4B 


ಖುಷಿ 


19/ 4ಎ 


19/7ಬಿ 


19/ 3 


0. 9.00 


0 -42 


ಆನಂದಪ್ಪ /ಸಿದ್ದಲಿಂಗಪ್ಪ 


19/*/4B 


Joint Owner 


| 
| 


| 
ಉಳಿಕೆ | 


| 


| 
| 19 /7 


19/ 4ಎ 


| 


19/3 


| | 


0 . 9 . 00 


5 ರೇವಣಸಿದ್ದಪ್ಪ / 

ವಣಸಿದ್ದಪ್ಪ / 


/ 


19 /*/ 5 


ಖುಷಿ 


19/2 


19/ 7ಬಿ 


ಉಳಿಕೆ 


19 / 5 


0.1. 00 


0- 06 


19/ 2 


19/ 7ಬಿ 


ಉಳಿಕೆ 


19 / 5 


0.1. 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೨೩ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


6 


ಬಸಮ್ಮ /ಸಿದ್ದಲಿಂಗಪ್ಪ 


19/ */ 6 


ಖುಷಿ 


19/ 2 


19/ 7ಬಿ 


19/ 5 


0 . 9 . 00 


0 - 36 


19/ 2 


19/ 7ಬಿ 


19/ 5 


0. 9 . 00 


7 


M . C .ಜಯಶಂಕರ್ / ಬಿನ್ ಚಿಕ್ಕೇಗೌಡ 


19/ */7A1 


ಖುಷಿ 


19/7ಬಿ 


84 / 4 


19/7ಎ2 


ಉಳಿಕೆ 


0.6 . 00 


0 - 18 


19/ 7ಬಿ 


84 / 4 


19/ 7ಎ2 


ಉಳಿಕೆ 


0.6. 00 


8 ] S .ನಂದೀಶಯ್ಯ / ಸಿದ್ದಲಿಂಗಪ್ಪ 


19/*/7A2 


ಖುಷಿ 


19/71. 


84 / 4 


ಉಳಿಕೆ 


0 .1 . 00 


0 - 03 


19/71 


84 / 4 


ಉಳಿಕೆ 


0.1 .00 


9 IM . C.ಲೋಕೇಶ್/ಬಿನ್ M . D . ಚಿಕ್ಕೇಗೌಡ 


19/ */ 7B 


ಖುಷಿ 


19 /4ಬಿ 


84 / 4 


19/ 7ಎ1. 


19/6 


0.19.00 


0 -58 


19/4ಬಿ 


84 / 4 


19 /71 


19 / 6 


0.19. 00 


10 S. ವಜ್ರಪ್ಪ / ಬಿನ್ ಸಿದ್ದರಾಮಯ್ಯ 


20 / */1A 


ಉಳಿಕೆ 


0.10. 00 


0 - 75 


28 ಗಂಗಮ್ಮನಜಮೀನು 
20 /21 | ಉಳಿಕೆ 20/1ಬಿ | 


11 ಗಂಗಮ್ಮ /ದೊಡ್ಸಿದ್ರಯ, 


20 /*/1A 


0. 23 .00 


1 - 28 


28 


| ಗಂಗಮ್ಮನ ಜಮೀನು| 


ಉಳಿಕೆ 


0 . 33 . 00 


12 | S . ನಂದೀಶಯ್ಯ / ಬಿನ್ ಸಿದ್ದಲಿಂಗಪ್ಪ 


20 / */1B 


| 


ತರಿ 


20/21 


19/1.. 


20/1ಎ 


0 . 4 . 00 


0 - 15 


20/21 


19/1 . 


ಉಳಿಕೆ 


20 /1ಎ 


0 .4 . 00 


13 ರೇವಣ / ಬಿನ್ ದೊಡ್ನಂಜಪ್ಪ 


20/ */ 2A1 


ತರಿ 


21 / 1 . 


20 /2ಎ2 


20/ 1ಎ 


20 /1ಎ 


0 .11 .08 


0 - 45 


21 / 1 


20 /2ಎ2 


20/1ಎ 


20/1ಎ 


0 .11 . 08 


೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹ 


ಉತ್ತರ | 


ಉತ್ತರ 


ಪೂರ್ವ 


ದಕ್ಷಿಣ 


ಆಕಾರ 


ಪಶ್ಚಿಮ | ವಿಸ್ತೀರ್ಣ 
20/ 2ಎ2 0.13 . 00 


14 ಬಸವರಾಜು /ನಿಜಗಪ್ಪ 


20 / */2A2 


ತರಿ 


20/23 


1971 


0 - 49 


20/23 


19/ 1 


20/2ಎ2 


0 .13 . 00 


15 S . ನಂದೀಶಯ್ಯ / ಲೇ , ಸಿದ್ದಲಿಂಗಪ್ಪ 


20 / */ 2A3 


21 / 2 


20/2ಬಿ 


19/ 2 


20/ 2ಎ2 


0.1. 00 


0 - 04 


21 / 2 


20/2ಬಿ 


19 / 2 


20/ 2ಎ2 


0.1. 00 


16 ರೇವಣ / ಬಿನ್ ದೊಡ್ಡನಂಜಪ್ಪ 


21 / */ 1. 


ತರಿ | ಉಳಿಕೆ 


0 .4 . 00 


0 - 18 


ಉಳಿಕೆ 
ಉಳಿಕೆ 


| 20 /21 | 
| 20 /2ಎ1 | 


28 
28 


| 
| 


0 .4 . 00 


17 ಗಂಗಣ /ಬಿನ್ ಚಿಕ್ಕಣ 


26 /*/ 1 . 


ತರಿ | ಉಳಿಕೆ 


26/ 2ಎ 


0 . 4 . 00 


0 - 23 


26/ 2ಎ 


30 


0 . 4 .00 


18 ] ರಾಜಣ / ಬಿನ್ ಶಿವನಂಜಯ 


26 /*/ 2A 


26 / 1 


26/ 2ಬಿ 


29/ 3 


ಉಳಿಕೆ 


0.21. 08 


1 - 26 


26/ 1 . 


26/2ಬಿ 


29/ 3 


0. 21 . 08 


19 ಸಿದ್ದಗಂಗಮ್ಮ / ಕೋಂ ಲೇ .. ಗಂಗಯ್ಯ 


28/*/ * 


ಖುಷಿ 


| 


21 


| 20/1ಎ 


ಉಳಿಕೆ 


1 . 0 . 00 


1 - 02 


20 M . R , ವರಪ್ರಸಾದ್ / ಬಿನ್ ರಾಜಶೇಖರಯ 


28/ */* 


ಖುಷಿ 


2711 


ಉಳಿಕೆ 


ಉಳಿಕೆ 


29 / 6 


1.0. 00 


1 - 06 


ಉಳಿಕೆ 


21 


20/1ಎ 


2 . 0 .00 


21 ( S , ರೇವಣಸಿದ್ದಯ || 


29 / */1 


2711 


29/ 6 


29 / 2 


0 .28.00 


1 -17 


27/ 1 


29/ 6 


29/ 2 


0 . 28 . 00 


22 ಗಂಗಮ್ಮ / ಕೊಂ ಚಿಕ್ಕನಂಜುಂಡಯ್ಯ 


29 / */ 2 


ತರಿ 


29 / 1 


29 / 3 


0. 25.00 


- 1-20 | 


ಉಳಿಕೆ 


29/ 1 


29/ 3 


0 . 25 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೨೫ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


23 ಚಂದ್ರಯ್ಯ /ಶಿವನಂಜಪ್ಪ 


29/ */ 3 


ತರಿ 


26/ 2ಎ 


29 / 2 


29 / 4 


0 . 16 .00 


0 - 64 


26/2ಎ 


29 / 2 


29 / 4 


0.16.00 
0.9.00 


24 ಚಂದ್ರಯ್ಯ /ಶಿವನಂಜಪ್ಪ 


29 /*/4 


26/2ಎ 


29/ 3 


29/ 5 


0 -49 


26/2ಎ 


29 / 3 


29 /5 


0.9. 00 


25 ಸಿದ್ದಗಂಗಯ್ಯ / ಬಿನ್ ಗೌರಮ್ಮ 


29/ * / 5 


26/ 2e 


29/ 4 


29 / 8 


0 . 3 . 00 


0 - 23 


26/ 2e 


29/ 4 


ಉಳಿಕೆ 


29/ 8 


0. 3.00 


26 ದೊಡ್ಡೆಗೌಡ/ ಚಿಕ್ಕದೊಡ್ಮಿಗೌಡ 


29/ */ 6 


ತರಿ 


0. 6.00 


0 - 27 


| 29/1 | 

_ 29/1 


28 
28 


| ಉಳಿಕೆ 
| ಉಳಿಕೆ 


| ಉಳಿಕೆ 


0 . 6 . 00 


27 [D . ಬಸವರಾಜು/ ಬಿನ್ ಗಂಗಣ್ಯ 


29/ */ 8 


30 


29/ 5 


ಉಳಿಕೆ 


ಉಳಿಕೆ 


0 .0.08 


0 -08 


| 


30 


| 


29/5 


| ಉಳಿಕೆ 


ಉಳಿಕೆ | 


- 0 . 0 . 08 


28 B . ಗಂಗಯ್ಯ 


50 /* /1 


ಖುಷಿ 


0 . 7 .00 


0 - 30 


29 ಶಂಕರಯ್ಯ /ಬಿನ್ ರಾಮಯ್ಯ , 


50/ */ 1. 


ಖುಷಿ 


លទី៥ 


50/4ಎ , 50 /4ಬಿ 


0.20.00 


0 - 63 


30 ಸದಾಶಿವಯ್ಯ / ಬಿನ್ ದೊಡ್ಡೆಗೌಡ 


50 /*/ 1 


ಖುಷಿ 


ಉಳಿಕೆ 


50/ 4ಸಿ 


0.22.00 


0-65 


31 ಸಿದ್ದಗಂಗಮ್ಮ / ನಿಜಲಿಂಗಪ್ಪ 


50/ */1 


ಖುಷಿ 


50 /4ಎ , 50/ 4ಸಿ 


0.6 .00 


0- 30 


| ಉಳಿಕೆ | 


ಉಳಿಕೆ 


| ಉಳಿಕೆ | 


84 


1 . 15. 00 


೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸನಂ 


ತರಹೆ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


32 M .G.ಸಿದ್ದಗಂಗಯ /D .ಗಂಗಯ್ಯ 


50/ * / 2 


ಖುಷಿ 


52 / 3 


50/ 4ಸಿ 


0.7. 00 


- 18 


18. 


52/3 


50 /4ಸಿ 


0 .7.00 


33 ಸಿದ್ದಗಂಗಮ್ಮ / ಕೋಂ ನಿಜಲಿಂಗಪ್ಪ 


50/*/4B 


ಖುಷಿ 


50 / 4ಎ 


ಉಳಿಕೆ 


50 / 4ಸಿ 


50/ 1 | 


0.28. 00 


0- 70 


50/ 4ಎ 


50 /4ಸಿ 


50/1 . 


0 . 28 . 00 


34 [ ಬಸಮ್ಮ / ಕೋಂ ಸಿದ್ದಲಿಂಗಪ್ಪ 


51 /*/ 3 


ಖುಷಿ 


50/4ಬಿ 


50 / 2 


51 


50/11 


0 . 17 . 00 


0 -68 


50/4ಬಿ 


50 / 2 


51. 


50/1 


0 . 17 . 00 


35 ಲಕ್ಷಕ/ ಕೋಂ ಭೀಮಯ್ಯ 


52 / */1 


1 - 00 


ಖುಷಿ: | 52/2 | 

52/2 | 


ಗಡಿ 
ಗಡಿ 


ಉಳಿಕೆ | ಉಳಿಕೆ | 0.30 .00 | 
ಉಳಿಕೆ | ಉಳಿಕೆ 0.30.00 


36 N . ಜಯ / ಕೋಂ ಸಿದ್ದಗಂಗಯ್ಯ , 


52 /*/ 2 


ಖುಷಿ 


52/4 


ಉಳಿಕೆ 


52/1 


52/5 , 52/ 6 || 


1.0. 00 


1 -24 


52 / 4 


52 /1. 


52/5, 52/6 


1 .0 .00 


. 


37 ಶಿವಮ್ಮ / ಕೋಂ ಸಿದ್ದಲಿಂಗಪ್ಪ 


52 /*/ 5 


ಖುಷಿ 


50/ 3 


52/ 2 


52/ 6 


52 /3 


0.17. 00 


0 - 47 


50/ 3 


52/ 2 


52 / 6 


52 / 3 


0 .17.00 


38 B .ಸಿದ್ದಗಂಗಯ್ಯ ಬಿನ್ ಲೇ , ಬಸವಯ್ಯ / 


52/* / 6 


ಖುಷಿ 


52/ 3 


52/ 2 


52/7 


51 / 3 


0.8.00 


0 - 31 


52/3 


52/ 2 


52/ 7 


51 / 3 


0 . 8 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೨೭ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


39 [ D . ಲಿಂಗಪ್ಪ / ಬಿನ್ ದೊಡ್ಡೆಗೌಡ 


52/*/7 


ಖುಷಿ 


52/ 6 


52 / 2 


ಉಳಿಕೆ 


51 / 3 


0 . 2 . 00 


0 - 09 


52 / 6 


52/ 2 


51 / 3 


0.2 .00 


40 ನಿರಂಜನಪ್ಪ / ಬಿನ್ ಸಿದ್ದಲಿಂಗಯ್ಯ 


53/*/ 1 


ಖುಷಿ 


52 


ಗಡಿ 


0 - 06 


| 


52 


| 


ಗಡಿ 


0.0.08 
ಉಳಿಕೆ | ಉಳಿಕೆ | 0.0.08 

19/ 7 1. 24.00 
| 19/6 | 19/7 1. 24.00 


41 ಮೃತ್ಯುಂಜಯಪ್ಪ /ಬಿನ್ ದೊಡ್ಡನಂಜಪ್ಪ 


84 / */ 4 


ಖುಷಿ 


ಉಳಿಕೆ 


50/ 1 


19/ 6 


2 -14 


ಉಳಿಕೆ 


50/1 


42 D . ಅಡವೀಶಯ್ಯ / ಬಿನ್ ದೊಡ್ಡನಂಜಯ್ಯ 


| 


| 


84 /*/6 


| 


ಖುಷಿ 


84/ 4 


50/ 1 


0.8. 00 


0 - 39 


8474 


50/ 1 


0.8. 00 


Village Extents : 15 . 29 .00 


Agricultural Total Extents: 15 .29 .0 .00 


DESIGNATION : ವಿಶೇಷಭೂಸ್ಕಾಧೀನಾಧಿಕಾರಿ ,Tumakuru 
LAOCIRCLE : ವಿಶೇಷಭೂಸ್ವಾಧೀನಾಧಿಕಾರಿ, Tumakuru 
LAOLOCATION : Tumakuru 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಕಾಧೀನ-2) 
KEEEEEEEEEEE 


S 


7 


F 


- 


- 


- 


- 


- 


- 


- 


S 


° 


° 


° 


° 


° 


E° 


* 


t 


52 


L D 


LJ5 


° 


° 


Y 


= 


° 


2. 


DEREN 


= 


! 
! 
Zt 


= 


M 


° 


PR- 39 


° 


s11 


M 


TUTE 

254 


EGIST 


° 


2 


ELFI 


SC -25 


ಕಳಪೆ 


° 


Y 


E4I |1125 


E 


0 


25: .kr 


S 


HETELY Sಒಳ Sta 


° 


SP 


:12 


ISLILI 


=LTH 


PLE=15 


° 


L 


1 


° 


° 


S 


r 


- 


- 


- 


- 


- 


೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ : RD 03 AQT 2015, ದಿನಾಂಕ: 19/ 02/ 2015 
ಇದರ ಆನುಸೂಚಿಯಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ದಾವಣಗೆರೆ ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗಕ್ಕಾಗಿ 
ಭೂಸ್ಕಾಧೀನ ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumakuru ಜಿಲೆಯ ಜಿಲ್ಯಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:LAQ/ SR/ 22/ 2013 -14 , ದಿನಾಂಕ : 10/ 1 / 2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 33/ 1991 ರನಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894)( 1) 6ನೇ ಪ್ರಕರಣದ ಮೇರೆಗೆ ಕೆಳಗೆ ಸೂಚಿಸಿರುವ 
ಜಮೀನುಗಳನ್ನು ಭೂಸ್ಕಾಧೀನ ಪಡಿಸಿಕೊಳ್ಳಲು ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಜಮೀನುಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 
6 ( 1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ , Tumakuru, Tumakuru ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲಾ ವ್ಯವಹಾರಗಳ ಕುರಿತಂತೆ ಜಿಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಮೇಲ್ಕಂಡ ಭೂಸ್ಕಾಧೀನ ಅಧಿನಿಯಮ 17ನೇ ಪ್ರಕರಣದ ( 1) ಉಪಪ್ರಕರಣ ( 4) ರ ಪ್ರಕರಣದಲ್ಲಿರುವ ಅಧಿಕಾರದ ಮೇಲೆ ಸದರಿ ಅಧಿನಿಯಮದ ಪ್ರಕರಣ 9ರಲಿನ ಪ್ರಕರಣ 10 ರ ಪ್ರಕಾರ 
ಹೊರಡಿಸಲಾಗುವ ತಿಳುವಳಿಕೆಯನ್ನು ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳು ಕಳೆದ ನಂತರ ಸದರಿ ಜಮೀನನ್ನು ಸ್ವಾಧೀನ ಪಡೆಯಲು ನಿರ್ದೇಶಿಸಿರುತ್ತದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ 
ಭೂಸ್ಕಾಧೀನಾಧಿಕಾರಿ, Tumakuru , Tumakuru ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


Joosmoo : Tumakuru 


ಹೋಬಳಿ :ಕೊರ 


ಗ್ರಾಮ : ಹಿರೇತೊಟ್ಟುಕೆರೆ 


ಜಿಲೆ : Tumakuru 
Agricultural 


ಚಕ್ಕು ಬಂದಿ 


ಭೂಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹೆ 


* ಉತ್ತರ | 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


D . ಗಂಗಯ್ಯ / ಬಿನ್ ದೊಡ್ಡೆಗೌಡ 


133/ */1 | ಖುಷಿ 


133/ 2 


13714 


0 .17.08 


0 - 53 


133/ 2 


1374 


0 .17. 08 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೨೯ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸನಂ| 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


2 ಕಮಲಮ್ಮ /ದೊಡ್ಸಿದ್ರಯ್ಯ 


133 /*/2 


ಖುಷಿ 


ಉಳಿಕೆ 


133 / 3 


133/11 


0 . 8. 00 


0 - 30 


133 / 3 


ಉಳಿಕೆ 


133 / 1. 


0 . 8 . 00 


3 ಸಿದ್ದರಾಮಯ / ಚಿಕ್ಕಪ್ಪ 


133/* / 3 | ಖುಷಿ 


ಉಳಿಕೆ 


133 / 4 


133/2 


0 .11 .08 


0 - 33 


133/4 


133/2 


0 .11 . 08 


4 ಶಿವಮ್ಮ /ಸಿದ್ದಲಿಂಗಯ್ಯ 


| 


133 / */ 4 | ಖುಷಿ 


ಉಳಿಕೆ 


133/ 3 


0.10 .00 


0 -40 


133/5 
133 /5 


ಉಳಿಕೆ 


133/ 3 


0 . 10 . 00 


5 B . ನಿರಂಜನ್ ಬಿನ್ ಲೇ ..ಭೀಮಣ / 


133/ */ 5 | ಖುಷಿ | 


ಕುಚ್ಚಂಗಿ ಗಡಿ 


ಉಳಿಕೆ 


133/4 


0 .15.08 


| 0-55 


B .ಉಮೇಶ್ ಬಿನ್ ಲೇ ..ಭೀಮಣ್ಯ 


133/ */ 5 


Joint Owner 


133/ 4 


0 . 15 . 08 


6 [ N , ಜಯ ಕೋಂ B . ಸಿದ್ದಗಂಗಯ್ಯ | 


137 / */ 3 | ಖುಷಿ 


( 138 


13714 


0. 2 . 00 


0 - 08 


| 138 | 


137 4 


ಉಳಿಕೆ 


ಉಳಿಕೆ 


0 . 2 . 00 


7. M . G. ಸಿದ್ದಗಂಗಯ್ಯ / ಬಿನ್ D . ಗಂಗಯ್ಯ 


137/* / 4 | ಖುಷಿ 


ಉಳಿಕೆ 


ಉಳಿಕೆ 


137 / 3 


0 .14 . 00 


0 - 44 


8 ಸಿದ್ದಗಂಗಯ್ಯ / ಬಿನ್ ಸಿದ್ದಯ್ಯ 


137 /*/4 | ಖುಷಿ | 138 


137/ 3 


0 . 8 . 08 


0 - 26 


138 


ಉಳಿಕೆ 


137/ 3 


0 .22.08 


ಹನುಮಂತದೇವರು / 


138/*/* | ಖುಷಿ | 139 / 3 


137/ 3 


1 .11 . 00 


2 - 03 


| 139/3 | 


ಉಳಿಕೆ 


| 


137/3 


| 


ಉಳಿಕೆ 


| 


1.11 . 00 


| 


೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ . 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


10 ಭೀಮೇಗೌಡ/ ಬಿನ್ ಚಿಕ್ಕೇಗೌಡ 


139/*/1 || ಖುಷಿ 


140 


ಉಳಿಕೆ 


ಮೆಳೆಹಳ್ಳಿ ಗಡಿ 


139 / 2 


0 . 0 . 08 


0 - 08 


140 


ಉಳಿಕೆ 


ಮೆಳೆಹಳ್ಳಿ ಗಡಿ 


_ 139/2 


0 . 0 .08 


11 IN . ವಜ್ರಪ್ಪ / ಬಿನ್ ನಂಜೇಗೌಡ 


139 /*/2 | ಖುಷಿ | 139 /1 


ಉಳಿಕೆ 


139/ 3 


ಮೆಳೆಹಳ್ಳಿ ಗಡಿ 


0 . 7 . 00 


0 - 28 


13971 


ಉಳಿಕೆ 


139 / 3 


ಮೆಳೆಹಳ್ಳಿ ಗಡಿ 


0 . 7. 00 


12 N. ವಜ್ರಪ್ಪ | 


| 


139 /*/ 3 | ಖುಷಿ | ಉಳಿಕೆ 


138 


ಉಳಿಕೆ 


0 . 20 .08 


0 - 87 


ಉಳಿಕೆ 


ಉಳಿಕೆ 


138 


0. 20. 08 


Village Extents : 4 .6 .00 


Agricultural Total Extents : 4 .6 . 0 .00 


DESIGNATION : ವಿಶೇಷಭೂಸ್ಕಾಧೀನಾಧಿಕಾರಿ , Tumakuru 
LAOCIRCLE : ವಿಶೇಷಭೂಸ್ಕಾಧೀನಾಧಿಕಾರಿ, Tumakuru 
LAOLOCATION : Tumakuru 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ಕಾಧೀನ- 2) 


೬ 


HS 


ಟ 


° 


S 


+ 
44 


EL 51 


ELF 


PETY 


PR 


tka 


° 


° 


= 


FIR 


° 


PR- 38 
SC -25 


TUSSY 


ಆGಳಿತಿ 


= 


£10555 


° 


ಬಳHES 


Sta ಶಗಳನ್ನು 


° 


°°°°°°°°° 


° 


T ಜಗವೆ 


GG 


° 


= SE 


0Fk 


° 


° 


° 


ಜr 


ಕ 


15 


7 


° 


- 


- 


- 


- 


- 


- 


, 


- 


- 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೩೧ 


ಜಿಲ್ಲಾಧಿಕಾರಿಗಳ ಕಾರ್ಯಲಯ , ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ 2013 ರ ಕಲಂ 19 (1)ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : ಎಲ್.ಎ. ಕ್ಯೂ . ಎಸ್ . ಆರ್ - 341/2016 - 17, ದಿನಾಂಕ : 21 - 11 - 2016, 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ 

ಕೇಂದ್ರ ಅಧಿನಿಯಮ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ , 2013 ” ರ ಕಲಂ 6 ( 2) ರಡಿಯಲ್ಲಿ ನೀರಾವರಿ ಯೋಜನೆಗಾಗಿ 
ಭೂಸ್ವಾಧೀನಪಡಿಸುವುದರಿಂದ Enviornment Impact Assessment ವರದಿ ತಯಾರಿಸಲು ಕ್ರಮ ತೆಗೆದು ಕೊಂಡಿರುವುದರಿಂದ ಕಲಂ 4ರಲ್ಲಿ ತಿಳಿಸಿರುವಂತೆ Social Impact Assessment ವರದಿ ತಯಾರಿಸುವುದರಿಂದ ವಿನಾಯಿತಿ 
ನೀಡಲಾಗಿದೆ. ಆದುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ (ಕರ್ನಾಟಕ) ನಿಯಮಾವಳಿ, 2015ರ ನಿಯಮ 5(1) ರಂತೆ ಕೇಂದ್ರ ಅಧಿನಿಯಮ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ 2013ರ ಕಲಂ 11 (1) ರನ್ವಯ ಅಧಿಸೂಚನೆ ಹೊರಡಿಸಲಾಗಿದೆ ಹಾಗೂ “ The Right to Fair 
Compensation and Transparency in Land Acquisition, Rehabilition and Resettlement ( Karnataka) Rules, 2015 ರ ನಿಯಮ 2( ಸಿ) ರನ್ವಯ ಜಿಲ್ಲಾಧಿಕಾರಿಗಳ ಕಾರ್ಯ ಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾವಲಯ , ತುಮಕೂರು ಇವರನ್ನು ನೇಮಕ ಮಾಡಿರುತ್ತದೆ. ಭೂಸ್ವಾಧೀನಕ್ಕೆ ಒಳಪಡುವ ಸರ್ವೆನಂಬರ್ ಮತ್ತು ವಿಸ್ತೀರ್ಣದ ವಿವರಗಳು ಈ ಕೆಳಕಂಡಂತಿರುತ್ತದೆ. 

ಈ ಪ್ರಕಟಣೆಯು ಕೇಂದ್ರ ಅಧಿನಿಯಮ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ , 2013 ರ ಕಲಂ 11(1) ರಂತೆ ಹೊರಡಿಸಲಾಗಿದೆ. 
ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಪರಿಶೀಲನೆ, ಇಡಲಾಗಿದೆ. 

ಸರ್ಕಾರವು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಹಾಗೂ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಕಲಂ 12ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಧಿಕಾರ 
ನೀಡಿರುತ್ತದೆ. 

ಕಲಂ 11 (4) ರಲ್ಲಿ ತಿಳಿಸಿರುವಂತೆ ಮೇಲ್ಕಂಡ ಜಮೀನುಗಳಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಗಳು ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ , ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವುದೇ ಅಭಿವೃದ್ಧಿ ವೆಚ್ಚಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , ತುಮಕೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಭೂಸ್ವಾಧೀನಗೊಳಿಸಲಾದ ಜಮೀನುಗಳಿಗೆ ಪರಿಹಾರ 
ಧನವನ್ನು ನಿರ್ಧರಿಸುವಾಗ ಉಪೇಕ್ಷಿಸಲಾಗುವುದು. 

ಈ ಪ್ರಕಟಣೆಯಲ್ಲಿ ಪ್ರಕಟಿಸಲಾದ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರು ಅಧಿಸೂಚನೆ ಪ್ರಕಟವಾದ 60 ದಿನಗಳೊಳಗಾಗಿ ಕಲಂ 15ರಂತೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ , ತುಮಕೂರು ರವರಿಗೆ ನೀಡತಕ್ಕದ್ದು . 


ಅನುಸೂಚಿ 


ತಾಲ್ಲೂಕು: ಕುಣಿಗಲ್ 


ಜಿಲ್ಲೆ: ತುಮಕೂರು 
ಭೂಮಿಯ ಭೂಸ್ವಾಧೀನ 
ತರಹ 


*) 


ಸ . ನಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ವಿಸ್ತೀರ್ಣ 


3 


ಹೋಬಳಿ: ಹುತ್ರಿದುರ್ಗ ಗ್ರಾಮ : ತಟ್ಟಸಂದ್ರ, ಹೊಸೂರು, ಹಾಲುವಾಗಿಲು 
ಚಕ್ಕುಬಂದಿ 

ಮರವಳಿಗಳು 
ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 
7 

9 

10 
ಹೋಬಳಿ: ಹುತ್ರಿದುರ್ಗ ಗ್ರಾಮ : ತಟ್ಟಸಂದ್ರ 

ತೆಂಗು - 31 ( ದೂ ) 

ಮಾವು- 18, ಸಿಲ್ವರ್‌- 1 
ಉಳಿಕೆ ಉಳಿಕೆ | | ಕಲ್ಲುಕೇರಿ ಗಡಿ 36 

ಸಪೋಟ- 4, ತೇಗ- 3, 

ಬೇವು- 1 


ಜಿಲ್ಲೆ: ತುಮಕೂರು 


ತಾಲ್ಲೂಕು: ಕುಣಿಗಲ್ 


| 


9 | 


ಖುಷಿ 


0 - 19 


ಚನ್ನಗಿರಯ್ಯ ಬಿನ್ ಚಿಕ್ಕಯ್ಯ 


ಚನ್ನಗಿರಯ್ಯ , ಕಾಳಶಾನಯ್ಯ , 

ಚಿಕ್ಕರಂಗಯ್ಯ 


೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ . 


10 


36 / 


ಖುಷ್ಠಿ 


0 - 02 


ಚನ್ನಗಿರಯ್ಯ 


ಉಳಿಕೆ 


ಉಳಿಕೆ 


36 / 2 


ತೇಗದ ಸಸಿ -10 


36 /2 


ಖುಷ್ಠಿ 


0 - 02 


ಎಚ್. ವಿ. ಲಕ್ಷ್ಮೀನಾರಾಯಣಗೌಡ 


២០១៦ 


ಉಳಿಕೆ 


36 


3674 


ತೆಂಗು - 2 


3674 


ಖುಷಿ 


0 - 05 | 


ಕಾಳಯ್ಯ 


ಉಳಿಕೆ 


ಉಳಿಕೆ 


36 / 2 


41 / 


ತೆಂಗು - 6 


41 


ಖಷ್ಠಿ 


0 - 06 


ಕಾಳಯ್ಯ 


ಉಳಿಕೆ 


ಉಳಿಕೆ 


3674 


41/ 2 


ತೆಂಗು - 3 


41 / 2 


ಖುಷಿ 


0 - 02 


ಚನ್ನಗಿರಯ್ಯ ಬಿನ್ ಚಿಕ್ಕಯ್ಯ 
ಎಚ್ . ವಿ . ಲಕ್ಷ್ಮೀನಾರಾಯಣಗೌಡ 

ಬಿನ್ ವೆಂಕಟರಮಣಯ್ಯ 
ಎಚ್ . ವಿ. ಲಕ್ಷ್ಮೀನಾರಾಯಣಗೌಡ 

ಬಿನ್ ವೆಂಕಟರಮಣಯ್ಯ 
ಕಾಳಯ್ಯ ಬಿನ್ ಕೆಂಚರಂಗಯ್ಯ 
ಕಾಳಯ್ಯ ಬಿನ್ ಕೆಂಚರಂಗಯ್ಯ 

ಉ .ರಂಗಯ್ಯ 
ಕೆಂಚಪ್ಪ ಬಿನ್ ಕೆಂಚರಂಗಯ್ಯ 

ಉ . ರಂಗಯ್ಯ 
ನಾರಾಯಣಪ್ಪ ಬಿನ್ 
ಲೇ . ವೆಂಕಟೇಗೌಡ, ಗೌರಮ್ಮ 
ಕೋಂ ನಾರಾಯಣಪ್ಪ, 

ಮೂಡ್ಡಪ್ಪ ಬಿನ್ 
ಲೇ . ವೆಂಕಟೇಗೌಡ, ನಂಜಪ್ಪ 

ಬಿನ್ ಮೂಡ್ಡಪ್ಪ 
ಚಿಕ್ಕಕಳಸೇಗೌಡ ಬಿನ್ 
ಮೂಡ್ಲಿಗೌಡ 


ಕೆಂಚಪ್ಪ 


ಉಳಿಕೆ 


ಉಳಿಕೆ 


41 


ಯಾಬೇವು- 1( ದೂ ) 


7 | 43 | ಬಾಗಾಯ್ತು 


0 - 04 


ನಾರಾಯಣಪ್ಪ 


ಉಳಿಕೆ 


ಉಳಿಕೆ 


41 / 2 


45ರ 


ತೆಂಗು - 6 
ಅಡಿಕೆ -28 
ತೇಗದ ಸಸಿ - 9 


45 / 


ಬಾಗಾಯ್ತು 


0 - 02 


ಚಿಕ್ಕಕಳಸೇಗೌಡ 


ಉಳಿಕೆ 


ಉಳಿಕೆ 


45 /2 


ತೆಂಗು -1 


9 


| 


45/ 2 


ಬಾಗಾಯ್ತು 


0 - 01 


ಎಚ್. ಎಂ . ಲಕ್ಕಪ್ಪಗೌಡ ಬಿನ್ 

ಮುದ್ದೇಗೌಡ 


ಎಚ್. ಎಂ . ಲಕ್ಕಪ್ಪಗೌಡ 


ಉಳಿಕೆ 


ಉಳಿಕೆ 


45ರ 


ಹೊಸೂರು ಗಡಿ 


ಬಿದಿರು - 1 
ಹೊಂಗೆ - 1 
ತೆಂಗು - 3 


ಒಟ್ಟು 
ಜಿಲ್ಲೆ : ತುಮಕೂರು 


ಹೋಬಳಿ : ಹುತ್ರಿದುರ್ಗ 


1 - 03 

ತಾಲ್ಲೂಕು : ಕುಣಿಗಲ್ 
ಭೂಸ್ವಾಧೀನ 

ಖಾತೆದಾರರ ಹೆಸರು 
ವಿಸ್ತೀರ್ಣ 


ಗ್ರಾಮ : ಹೊಸೂರು 
ಚಕ್ಕುಬಂದಿ 

ಉತ್ತರ 


ಭೂಮಿಯ 
ತರಹ 


ಸ. ನಂ . 


ಅನುಭವದಾರರ ಹೆಸರು 


ಮರವಳಿಗಳು 


ಪೂರ್ವ 


ಪಶ್ಚಿಮ 


ದಕ್ಷಿಣ 
10 


1 


. 


| 


2 


| 


9 


- 


11 


40 / 9 


0 - 12 


ಹೆಚ್. ಡಿ.ರಾಜಣ್ಣ, ಮೂಢಗಿರಯ್ಯ 
ಬಿನ್ ದೊಡ್ಡವೆಂಕಟೇಗೌಡ 


ಹೆಚ್ . ಡಿ .ರಾಜಣ್ಣ, 
ಮೂಢಗಿರಯ್ಯ 


ಉಳಿಕೆ 
40 / 8 


40 /10 , 
40 /11 


ತಟ್ಟಸಂದ್ರ ಗಡಿ 


441 


ತೆಂಗು - 6 ( ದೂ ) 
ತೆಂಗು - 3( ಸಸಿ) 

ತೇಗ-1 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೩೩ 


_ 8 


- 10 


4000 


40 / 9 


ಉಳಿಕೆ 


ತಟ್ಟಸಂದ್ರ ಗಡಿ 


ಉಳಿಕೆ 


ತೆಂಗು - 2 ( ದೂ ) 


3 


| 


40/ 8 


29 


ಖುಷ್ಠಿ 


ಉಳಿಕೆ 


40/ 9. 


ತಪ್ಪಸಂದ್ರ ಗಡಿ 


40 / 9 


ತೆಂಗು - 4 


31 , 


4001 


40 / 9 


ಉಳಿಕೆ 


40 / 9 


ತೆಂಗು -10 ( ಸಸಿ) 


44A 


5 


| 31 /4ಬಿ 


444 


ಉಳಿಕೆ 


40 /li 


44 . 


444 


40 /11 , 

37 


44 /2 


ಮೂಢಗಿರಯ್ಯ ಬಿನ್ 

ದೊಡ್ಡವೆಂಕಟೇಗೌಡ, ನಿಂಗಪ್ಪ ದೊಡ್ಡಯ್ಯ , ಮೂಢಗಿರಿಗೌಡ 
0 - 03 

ಬಿನ್ ಸಿದ್ದೇಗೌಡ, ಜವರಯ್ಯ ನಿಂಗಪ್ಪ , ಜವರಯ್ಯ 

ಬಿನ್ ಲಕ್ಕಣ್ಣ, 

ಚಿಕ್ಕಕಳಸೇಗೌಡ ಬಿನ್ 
0 - 01 ವೆಂಕಟಯ್ಯ , ಮೂಢಗಿರಯ್ಯ ಕಳಸೇಗೌಡ, ಮೂಢಗಿರಯ್ಯ 

ಬಿನ್ ದೊಡ್ಡವೆಂಕಟೇಗೌಡ 
ಚಿಕ್ಕಕಳಸೇಗೌಡ ಬಿನ್ 

ಚಿಕ್ಕಕಳಸೇಗೌಡ, 
0 - 02 1 / 2 | ವೆಂಕಟಯ್ಯ , ಜಿ.ಎನ್.ರಾಮಣ್ಣ, ಜಿ.ಎನ್.ರಾಮಣ್ಣ 

ರಾಮಣ್ಣ ಬಿನ್ ಜವರಪ್ಪ 
| 0 - 00 1 /2 ನಂಜುಂಡಯ್ಯ 

ಹನುಮಂತಯ್ಯ 
ಕೆಂಪಲಕ್ಕಯ್ಯ ಬಿನ್ ವೆಂಕಟಯ್ಯ , 
0 - 03 ಮೂಢಗಿರಯ್ಯ ಬಿನ್ ಕೆಂಪಲಕ್ಕಯ್ಯ , ಮೂಢಗಿರಯ್ಯ 

ವೆಂಕಟೇಗೌಡ 

ಚಿಕ್ಕಕಳಸೇಗೌಡ ಬಿನ್ 
0 - 02 

ಚಿಕ್ಕಕಳಸೇಗೌಡ 
ವೆಂಕಟಯ್ಯ , 
ದೊಡ್ಡಕಳಸೇಗೌಡ ಬಿನ್ 
ಗೌಡಯ್ಯ , 

ದೊಡ್ಡಕಳಸೇಗೌಡ, 
ಹೆಚ್. ಸಿ.ಮೂಡ್ಲಗಿರಯ್ಯ ಬಿನ್ ಹೆಚ್. ಸಿ.ಮೂಢಗಿರಯ್ಯ , 
| 0 - 02 

ಚಿಕ್ಕಕಳಸೇಗೌಡ, ಹೆಚ್. ವಿ . | ಹೆಚ್. ವಿ. ಲಕ್ಷ್ಮೀನಾರಾಯಣಗೌಡ, 
ಲಕ್ಷ್ಮೀನಾರಾಯಣಗೌಡ ಬಿನ್ 

ಕೆಂಪಲಕ್ಕಯ್ಯ , ರಾಮಣ್ಣ 
ವೆಂಕಟರಾಮಯ್ಯ 
ಹೆಚ್. ಎಂ . ಲಕ್ಕಪ್ಪಗೌಡ ಬಿನ್ 

ಹೆಚ್. ಎಂ . ಲಕ್ಕಪ್ಪಗೌಡ, 
ಮೂಡ್ಲಿಗೌಡ, ಮೂಡ್ಲಪ್ಪ ಬಿನ್ 
| 0 - 03 

ಮೂಡ್ಡಪ್ಪ , 
ವೆಂಕಟಯ್ಯ , ನಾರಾಯಣಪ್ಪ 

ನಾರಾಯಣಪ್ಪ 
ಬಿನ್ ವೆಂಕಟಯ್ಯ 

ಸಿದ್ದಗಂಗಸ್ವಾಮಿ ಬಿನ್ 
0 - 04 

ಸಿದ್ದಗಂಗಸ್ವಾಮಿ 
ವೆಂಕಟರಮಣಯ್ಯ 


7 


44 /2 


| 


ತರಿ 


ಉಳಿಕೆ 


ಉಳಿಕೆ 


444 


44 /3 


8 


| 


44 /3 


| 


ತರಿ 


ಉಳಿಕೆ 


ಉಳಿಕೆ 


| 


44/2 


44 /5 , 
44 / 4 


44 /5 


| 


ತರಿ 


ಉಳಿಕೆ 


ಉಳಿಕೆ 


44 / 3 


25ರ 


250 


ಖಷ್ಠಿ 


ಉಳಿಕೆ 


ಉಳಿಕೆ 


44 /5 


25 /2 


ತೆಂಗು - 4 ( ದೂ ) 


೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ . 


10 


25 /2 


ಖುಷಿ 


0 - 04 


ಸಿದ್ದಗಂಗಸ್ವಾಮಿ ಬಿನ್ 
ವೆಂಕಟರಮಣಯ್ಯ , 


ಸಿದ್ದಗಂಗಸ್ವಾಮಿ 


ಉಳಿಕೆ 


ಉಳಿಕೆ 


25 


25 / 3 


ತೆಂಗು - 2 ( ದೂ ) 
ತೆಂಗು - 2( ಸಸಿ) 


25 / 3 


ಖುಷಿ 


0 - 03 


ಸಿದ್ದಗಂಗಸ್ವಾಮಿ 


ಉಳಿಕೆ 


ಉಳಿಕೆ 


25 /2 


22 / 4 


ತೆಂಗು - 6 ( ದೂ ) 
ತೆಂಗು - 1( ಸಸಿ) 


22 / 4 


ಖುಷ್ಠಿ 


0 - 04 


ಸಿದ್ದಗಂಗಸ್ವಾಮಿ 


ಉಳಿಕೆ 


ಉಳಿಕೆ 


25/3 


22 / 5 


ತೆಂಗು - 08( ದೂ ) 


ಸಿದ್ದಗಂಗಸ್ವಾಮಿ ಬಿನ್ 

ವೆಂಕಟರಮಣಯ್ಯ 
ಸಿದ್ದಗಂಗಸ್ವಾಮಿ ಬಿನ್ 

ವೆಂಕಟರಾಮಯ್ಯ 
ದೊಡ್ಡಕಳಸೇಗೌಡಯ್ಯ , 
ಪುಟ್ಟಮಾರಯ್ಯ ಬಿನ್ 

ಸಿದ್ದೇಗೌಡ 


22 /5 


ಖುಷ್ಠಿ 


| 0- 03 1/2 


ದೊಡ್ಡಕಳಸೇಗೌಡಯ್ಯ , 

ಪುಟ್ಟಮಾರಯ್ಯ 


ಉಳಿಕೆ 


22 / 4 


22 / 8, 
22 /9 


ತೆಂಗು - 4 ( ದೂ ) 

ತೇಗ- 4 
ಯಾಬೇವು-1 


ತೆಂಗು - 4 


22/ 8 


ಖುಷ್ಠಿ | 


0 - 02 


ಗಂಗಮ್ಮ ಕೋಂ ಗೌಡಯ್ಯ 


ಗಂಗಮ್ಮ 


ಉಳಿಕೆ 


22/9 


22 /5 


| 


12 


ಅಡಿಕೆ - 08 
ಮಾವು- 1 


22 /5 , 


229 


ಖುಷ್ಠಿ 


0 - 03 


ಹೆಚ್.ಸಿ.ಶಿವಣ್ಣ ಬಿನ್ ಗೌಡಯ್ಯ 


ಹೆಚ್ .ಸಿ .ಶಿವಣ್ಣ 


22 / 8 


ಉಳಿಕೆ 


ತೆಂಗು - 4 ( ದೂ ) 


2201 


ತೆಂಗು - 7 
ಅಡಿಕೆ - 42 


12 / 9 


0 - 06 


ಅಂದಾನಿ ಬಿನ್ ಕೆಂಪಹೊನ್ನ 


ಅಂದಾನಿ 


22 /8 


ಉಳಿಕೆ 


22/9 


ಉಳಿಕೆ 


ತೇಗ - 1 


ತೆಂಗು - 4 


18 | 12 /8 | 


ಖುಷ್ಠಿ | 


0 - 13 


ಕೃಷ್ಣಮೂರ್ತಿ, ಕಲ್ಯಾಣಿಗೌಡ, 

ಹುಚ್ಚೇಗೌಡ 


12 /10 


| 


12/9 


ಉಳಿಕೆ 


ಅಡಿಕೆ - 08 


ಕೃಷ್ಣಮೂರ್ತಿ ಬಿನ್‌ ಸಿಂಗ್ರಯ್ಯ , 
ಕಲ್ಯಾಣಿಗೌಡ ಬಿನ್ ಸಿಂಗ್ರಯ್ಯ , 

ಹುಚ್ಚೇಗೌಡ 
ಅಂದಾನಿ ಉ . ಪಾಪ ಬಿನ್ 
ಗೌಡಯ್ಯ , ನಿಂಗಪ್ಪ ಬಿನ್ 
ಕುನ್ನಯ್ಯ , ರಂಗಮ್ಮ ಕೋಂ 

ಗವಿಸಿದ್ದಯ್ಯ 


ತೆಂಗು - 3 


1200 


* ಖುಷ್ಠಿ 


| 


0 - 07 


ಅಂದಾನಿ , 
ನಿಂಗಪ್ಪ, 
ರಂಗಮ್ಮ 


ಉಳಿಕೆ 


12 / 8 


ಉಳಿಕೆ 


ಹಾಲುವಾಗಿಲು 

ಗಡಿ 


ಮಾವು- 1 


- ಒಟ್ಟು 


| 


1 - 38 1 / 2 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೩೫ 


10 


_ 1 2 
ಜಿಲ್ಲೆ: ತುಮಕೂರು 


ಹೋಬಳಿ: ಹುತ್ರಿದುರ್ಗ 


| 3 | 4 | 

ತಾಲ್ಲೂಕು: ಕುಣಿಗಲ್ 
ಭೂಮಿಯ | ಭೂಸ್ವಾಧೀನ 

ಖಾತೆದಾರರ ಹೆಸರು 
ತರಹ ವಿಸ್ತೀರ್ಣ 


* 
) 
9 


ಗ್ರಾಮ: ಹಾಲುವಾಗಿಲು 

ಚಕ್ಕುಬಂದಿ | 
ಪಶ್ಚಿಮ | ಉತ್ತರ 


ಸ . ನಂ . 


ಅನುಭವದಾರರ ಹೆಸರು 


ಮರವಳಿಗಳು 


ಪೂರ್ವ 


| 


ದಕ್ಷಿಣ 


2 . 


5 


10 


11 


36 /13 


ಖಷ್ಠಿ 


0 - 01 


ಹನುಮಮ್ಮ 


ಉಳಿಕೆ 


ಹೊಸೂರು ಗಡಿ 


3612 


ನೀಲಗಿರಿ - 6 


3612 


ಖುಷ್ಠಿ 


0 - 02 


ಹನುಮಮ್ಮ ಕೋಂ 

ಲೇ .ನರಸಿಂಹಯ್ಯ 
ಚೆನ್ನಯ್ಯ ಬಿನ್ ಗೌಡಯ್ಯ , 
ಹುಚ್ಚೇಗೌಡ ಬಿನ್ ಶಿಂಗ್ರಯ್ಯ , 
ಕೃಷ್ಣಮೂರ್ತಿ ಬಿನ್ ಶಿಂಗ್ರಯ್ಯ , 
ಕಲ್ಯಾಣಗೌಡ ಬಿನ್ ಶಿಂಗಯ್ಯ 

ಜಯಮ್ಮ ಕೋಂ 
ಲೇ . ನರಸಿಂಹಯ್ಯ 


ಚೆನ್ನಯ್ಯ, 
ಹುಚ್ಚೇಗೌಡ ಕೃಷ್ಣಮೂರ್ತಿ, 

ಕಲ್ಯಾಣಗೌಡ 


370 


ಉಳಿಕೆ 


36/13 


36/ 21 


36 /21 


ಖುಷ್ಠಿ 


0 - 01 


ಜಯಮ್ಮ 


37 / 


36 / 22 


3612 


3678 


370, 


36 / 8 


ಖುಷ್ಠಿ 


0 - 03 


ಹುಚ್ಚಯ್ಯ ಬಿನ್ ಲೇ . ಚಲುವಯ್ಯ , 
ಗುಂಡಮ್ಮ ಕೋಂ ಹುಚ್ಚಯ್ಯ 


ಹುಚ್ಚಯ್ಯ , ಗುಂಡಮ್ಮ 


ಉಳಿಕೆ 


36 / 21 


ಹೊಂಗೆ - 1 
ಬೇವು- 3 
ಹಲಸು - 1 


M 


37/2, 37 /3 


ಖುಷ್ಠಿ 


0 - 01 


ಸಿದ್ದಯ್ಯ ಬಿನ್ ಕೆಂಪಯ್ಯ 
ಕೆಂಪೇಗೌಡ ಬಿನ್ ಕೆಂಪೇಗೌಡ 


ನಿಂಗಪ್ಪ 
ಕೆಂಪಯ್ಯ 
ಪುಟ್ಟಮಾರಮ್ಮ 


ಉಳಿಕೆ 


36 / 8 
36/21 


ಉಳಿಕೆ 


37 / 2 


6 


| 


37 /2 


ಖುಷಿ 


| 


0 - 04 


ದಾಸಪ್ಪ 


ಉಳಿಕೆ 


_ 36 /8 | 


370 


37 / 3 


ತೆಂಗು - 1 


7 


| 


37 |3 


| 


ಖುಷಿ 


| 


0 - 04 


ಚಲುವಯ್ಯ , 
ನರಸಿಂಹಯ್ಯ , 
ತಿಮ್ಮಮ್ಮ 


36 / 8 | 


| | 


3772 


37/5 


ದಾಸಪ್ಪ ಬಿನ್ ಕುಂಟಯ್ಯ 
ಚಲುವಯ್ಯ ಬಿನ್ ಚನ್ನಯ್ಯ , 
ನರಸಿಂಹಯ್ಯ ಬಿನ್ ಚನ್ನಯ್ಯ 
ಉ . ಪಾಪಯ್ಯ , ತಿಮ್ಮಮ್ಮ 
ಕೋಂ ಲೇ .ಚಲುವಯ್ಯ , 

ನರಸಿಂಹಯ್ಯ ಬಿನ್ 
ಲೇ . ಚೆನ್ನಯ್ಯ ಉ . ಪಾಪಯ್ಯ 
ಹುಚ್ಚಯ್ಯ ಬಿನ್ ಲೇ .ಚಲುವಯ್ಯ , 
ಗುಂಡಮ್ಮ ಕೋಂ ಹುಚ್ಚಯ್ಯ 


ಹುಣಿಸೆ -1 
ಸಿಲ್ವರ್ - 2 
ಹಲಸು - 1 
ಯಾಬೇವು- 2 
ಹೊಂಗೆ- 1 


20 / 8 


37 /5 


ಖಕ್ಕಿ 


0 - 09 


ಹುಚ್ಚಯ್ಯ , ಗುಂಡಮ್ಮ 


ಉಳಿಕೆ 


37 / 3 


ಹೊಂಗೆ - 3 
ಕಾಡುಮರ - 1 


೧೩೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ . 


- 10 


| 


377 


ಖುಷ್ಠಿ 


0- 01 


ಚಲುವಯ್ಯ ಬಿನ್ ಲೇ . ಹುಚ್ಚಯ್ಯ 
ಉ . ಗುಳುಗಯ್ಯ , ಜಯಮ್ಮ 

ಕೋಂ ಚಲುವಯ್ಯ 


ಚಲುವಯ್ಯ 


ಉಳಿಕೆ 


37/5 


ಉಳಿಕೆ 


37 /5 


10 | 


16/1 


| 


ತರಿ 


0 - 02 


ದಾಸಪ್ಪ ಬಿನ್ ಕುಂಟಯ್ಯ , 
ತಿಮ್ಮಮ್ಮ ಕೋಂ ಲೇ . ಚಲುವಯ್ಯ 


ದಾಸಪ್ಪ 
ಗಂಗಚಲುವಯ್ಯ 


ಉಳಿಕೆ 


ಉಳಿಕೆ 


16/2ಬಿ 


ತೆಂಗು - 1 
ಹೊಂಗೆ -3 
ಬೇವು- 1 


16 /2ಎ 


0- 01 


ಕೃಷ್ಣಮೂರ್ತಿ, 
ಪುಟ್ಟೇಗೌಡ, ಕಲ್ಯಾಣಗೌಡ 


ಉಳಿಕೆ 


ಉಳಿಕೆ 


16 /2ಬಿ 


16 / 7 


ಕೃಷ್ಣಮೂರ್ತಿ ಬಿನ್ ಶಿಂಗ್ರಯ್ಯ , 
ಪುಟ್ಟೇಗೌಡ ಬಿನ್ ಶಿಂಗ್ರಯ್ಯ , 
ಕಲ್ಯಾಣಗೌಡ ಬಿನ್ ಶಿಂಗ್ರಯ್ಯ 
ಕೃಷ್ಣಮೂರ್ತಿ ಬಿನ್ ಶಿಂಗ್ರಯ್ಯ , 
ಪುಟ್ಟೇಗೌಡ ಬಿನ್ ಶಿಂಗ್ರಯ್ಯ , 
ಕಲ್ಯಾಣಗೌಡ ಬಿನ್ ಶಿಂಗ್ರಯ್ಯ 


16 /2ಬಿ 


0 - 01 


ಕೃಷ್ಣಮೂರ್ತಿ, 
ಪುಟ್ಟೇಗೌಡ, ಕಲ್ಯಾಣಗೌಡ 


ಉಳಿಕೆ 


ಉಳಿಕೆ 


16 / 


16/2ಎ 


16 / 4 


0 - 02 


ಸಿ. ಪಿ. ಬೆಟ್ಟಸ್ವಾಮಿ ಬಿನ್ ಚೆನ್ನಯ್ಯ , 

ದಾಸಪ್ಪ ಬಿನ್ ಕುಂಟಯ್ಯ 


ಸಿ . ಪಿ .ಬೆಟ್ಟಸ್ವಾಮಿ 

ದಾಸಪ್ಪ 
ಗಂಗಚಲುವಯ್ಯ 


ಉಳಿಕೆ 


ಉಳಿಕೆ 


16 /7 


16 /5ಬಿ 


16 /5ಎ 


0 - 02 


ಕೃಷಮೂರ್ತಿ, ಕಲ್ಯಾಣಗೌಡ, 

ಹುಚ್ಚೇಗೌಡ 


ಉಳಿಕೆ 


ಉಳಿಕೆ 


16 /5ಬಿ 


16 /6ಬಿ2 


ಯಾಬೇವು- 4 


15 


| 16 /5ಬಿ 


0 - 02 


ಚನ್ನಯ್ಯ 


ಉಳಿಕೆ 


ಉಳಿಕೆ 


16/ 4 


16 /5ಎ 


ಯಾಬೇವು- 6 


16 


| 16 /6ಎl 


0 - 02 


ಹುಚ್ಚಯ್ಯ ಗುಂಡಮ್ಮ 


ಉಳಿಕೆ 


ಉಳಿಕೆ 


16/62 


9 /3 


ಬಾಳೆ- 30 


ಕೃಷಮೂರ್ತಿ, 
ಕಲ್ಯಾಣಗೌಡ, 

ಹುಚ್ಚೇಗೌಡ 
ಚನ್ನಯ್ಯ ಬಿನ್ ಗೌಡಯ್ಯ 
ಹುಚ್ಚಯ್ಯ ಬಿನ್ ಲೇ .ಚಲುವಯ್ಯ , 
ಗುಂಡಮ್ಮ ಕೋಂ ಹುಚ್ಚಯ್ಯ 
ಚಲುವಯ್ಯ ಬಿನ್ ಲೇ . ಹುಚ್ಚಯ್ಯ 
ಉಗುಳುಗಯ್ಯ , ಜಯಮ್ಮ 
ಕೋಂ ಚಲುವಯ್ಯ ಜಯಮ್ಮ 
ಕೋಂ ಲೇ . ನರಸಿಂಹಯ್ಯ , 
ಕೃಷ್ಣಯ್ಯ ಬಿನ್ ಹುಚ್ಚಯ್ಯ 
ಕೃಷ್ಣಯ್ಯ ಬಿನ್ ಹುಚ್ಚಯ್ಯ 
ಹುಚ್ಚಯ್ಯ ಬಿನ್ ಲೇ . ಚಲುವಯ್ಯ , 
ಗುಂಡಮ್ಮ ಕೋಂ ಹುಚ್ಚಯ್ಯ 


17 


| 


16 /62 


0 - 01 


ಜಯಮ್ಮ 
ಜಯಮ್ಮ ಕೃಷ್ಣಯ್ಯ | ಉಳಿಕೆ | 


ಉಳಿಕೆ 


16 /6ಬಿ2 


16/6ಎl 


18 | 16 /6ಬಿ2 | 


ತರಿ 


0 - 02 


ಕೃಷ್ಣಯ್ಯ 


| ಉಳಿಕೆ 


16 /5 


16 /62 


19 | 


16 /7 


| 


ತರಿ 


0 - 02 


ಹುಚ್ಚಯ್ಯ 


16 /2ಎ 


16 / 4 


ಬಾಳೆ - 35 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೩೭ 


- 


5 


10 


0 - 01 


ಶ್ರೀನಿವಾಸಗೌಡ, ಸರೋಜಮ್ಮ 


ಉಳಿಕೆ 


ಉಳಿಕೆ 


9 /2 


9 /4ಎ 
9 /4ಬಿ 


ಬಾಳೆ - 64 


0 - 01 


ಹೆಚ್ . ಸಿ. ಶಿವರಾಮಯ್ಯ 


ಉಳಿಕೆ 


ಉಳಿಕೆ 


9 /3 


9 | | 


93 


0 - 01 


ಹೆಚ್ . ಸಿ. ಶಿವರಾಮಯ್ಯ 


ಉಳಿಕೆ 


ಉಳಿಕೆ 


16 /6ಎl 


9 /2 


ಬಾಳೆ- 20 


9 /4ಎ 


0 - 01 


ಕೆಂಪೀರೇಗೌಡ 


9 /4ಬಿ 


ಉಳಿಕೆ 


9 


3 / 


| 9 /4ಬಿ 


0 - 01 


ರಾಮಣ್ಣಗೌಡ 


ಉಳಿಕೆ 


9 /4ಎ 


ಉಳಿಕೆ 


| 


25 | 


3 


| 


ತರಿ 


| 


0 - 03 


ಶ್ರೀನಿವಾಸಗೌಡ ಬಿನ್ 
ಕರೇತಿಮ್ಮಯ್ಯ , ಸರೋಜಮ್ಮ 

ಕೋಂ ಶ್ರೀನಿವಾಸಗೌಡ 
ಹೆಚ್.ಸಿ. ಶಿವರಾಮಯ್ಯ ಬಿನ್ 

- ಚಿಕ್ಕಕೆಂಪೇಗೌಡ 
ಹೆಚ್. ಸಿ. ಶಿವರಾಮಯ್ಯ ಬಿನ್ 

ಚಿಕ್ಕಕೆಂಪೇಗೌಡ 
ಕೆಂಪೀರೇಗೌಡ ಬಿನ್ 

ಕರಿತಿಮ್ಮೇಗೌಡ 
ರಾಮಣ್ಣಗೌಡ ಬಿನ್ 

ಮುದ್ದಿರೇಗೌಡ 
ಕರಿತಿಮ್ಮೇಗೌಡ( ಜಂಟಿ), 
ಕೆಂಪೀರೇಗೌಡ( ಜಂಟಿ), 
ಹೆ. ಚ್ . ಸಿ .ಶಿವರಾಮಯ್ಯ ಬಿನ್ 
ಚಿಕ್ಕಕೆಂಪೇಗೌಡ, ಕರಿತಿಮ್ಮಯ್ಯ 
ಬಿನ್ ತಿಮ್ಮರಾಯಪ್ಪ 

ಉ .ಮೂಗಯ್ಯ | 
ರಾಮಣ್ಣಗೌಡ ಬಿನ್ 
ಮುದ್ದೀರೇಗೌಡ 
ನಾರಾಯಣ, 
ತಿಮ್ಮರಾಯ , 

ಕರಿತಿಮ್ಮಯ್ಯ 
ನಾರಾಯಣಯ್ಯ ಬಿನ್ 

ಲೇ .ನಂಜೇಗೌಡ 
ಲಿಂಗಯ್ಯ ಬಿನ್ ನಂಜಯ್ಯ 

ಶ್ರೀನಿವಾಸಗೌಡ ಬಿನ್ 
ಕರೇತಿಮ್ಮಯ್ಯ , ಸರೋಜಮ್ಮ 
ಕೋಂ ಶ್ರೀನಿವಾಸಗೌಡ 


ಕೆಂಪೀರೇಗೌಡ( ಜಂಟಿ), 
ಹೆಚ್.ಸಿ .ಶಿವರಾಮಯ್ಯ , 


ಉಳಿಕೆ 


ಉಳಿಕೆ 


9 /4ಎ 9 /4ಬಿ 


3 / 2 


372 


0 - 04 


ರಾಮಣ್ಣಗೌಡ 


ಉಳಿಕೆ 


ಉಳಿಕೆ 


- 


3/ 


| 


2/8, 


| 


ಬಾಳೆ - 65 


0 - 04 


ನಾರಾಯಣ, 
ತಿಮ್ಮರಾಯ, 
ಕರಿತಿಮ್ಮಯ್ಯ 


4 /2 , 
4 /7 


ಉಳಿಕೆ 


ಉಳಿಕೆ 


4 /2 


0 - 02 


ನಾರಾಯಣಯ್ಯ 


4 / 6 


A || 


4 /3 


4 /3 


0 - 02 


ಲಿಂಗಯ್ಯ 


4 / 6 


ಉಳಿಕೆ 


4 / 2 


ಉಳಿಕೆ 


0 - 02 


ಶ್ರೀನಿವಾಸಗೌಡ, ಸರೋಜಮ್ಮ 


ಉಳಿಕೆ 


4/2 , 
4 /3 


ಉಳಿಕೆ 


೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ . 


- 10 


| 


58 /2ಎಪಿ1 
58/2ಎಪಿ2 


ಖುಷ್ಠಿ 


0 - 01 


ಹೆಚ್. ಆರ್ .ಕೆಂಪೇಗೌಡ ಬಿನ್ 
| ರಾಮೇಗೌಡ, ರಾಮಚಂದ್ರೇಗೌಡ| 

ಬಿನ್ ಕರಿತಿಮ್ಮೇಗೌಡ 


ಹೆಚ್. ಆರ್.ಕೆಂಪೇಗೌಡ, 
- ರಾಮಚಂದ್ರೇಗೌಡ 


58/2ಬಿ 


ಉಳಿಕೆ 


ಉಳಿಕೆ 


58 /2ಬಿ 


0 - 09 


ಚಿಕ್ಕಕೆಂಪಯ್ಯ 


ಬೀಳು 

ಉಳಿಕೆ ಉಳಿಕೆ 

58 / ಸಿ 
ಪಹಣಿ ದಾಖಲೆ ಇರುವುದಿಲ್ಲ. ಬಹಳ ವರ್ಷಗಳಿಂದ ಬೀಳು ಇರುತ್ತದೆ. ಸರ್ವೆ ದಾಖಲೆಯಂತೆ ಹೆಸರು ದಾಖಲಿಸಿದೆ. 


58/ ಸಿ 


ಖುಷ್ಠಿ 


0 - 04 


ಶ್ರೀನಿವಾಸಗೌಡ, ಸರೋಜಮ್ಮ 


ಉಳಿಕೆ 


ಉಳಿಕೆ 


58 /2ಬಿ 


58 / 4 


ಆಲ - 1 


58 /5 


0 - 02 


ರಾಮಣ್ಣಗೌಡ 


ಉಳಿಕೆ 


ಉಳಿಕೆ 


58 /4ಬಿ 


58 / 6 


ತೆಂಗು - 2 
ಜಾಲಿ - 1 


58/ 6 


ಖುಷ್ಠಿ 


0 - 02 


ಕೆಂಪೀರೇಗೌಡ, 
ಹೆಚ್. ಸಿ .ಶಿವರಾಮಯ್ಯ 


ಉಳಿಕೆ 


ಉಳಿಕೆ 


58/ 5 


58 /4ಎ 


ಖುಷಿ 


0 - 04 


ಹೆಚ್. ಆರ್.ಕೆಂಪೇಗೌಡ 


ಉಳಿಕೆ 


ಉಳಿಕೆ 


58 / ಸಿ 


58 /4ಬಿ 


58 / 4ಬಿ 


ಖುಷಿ 


0 - 04 


ಶ್ರೀನಿವಾಸಗೌಡ ಬಿನ್ 
ಕರೇತಿಮ್ಮಯ್ಯ , ಸರೋಜಮ್ಮ 
ಕೋಂ ಶ್ರೀನಿವಾಸಗೌಡ 
ರಾಮಣ್ಣಗೌಡ ಬಿನ್ 

ಮುದ್ದೇಗೌಡ 
ಕೆಂಪೀರೇಗೌಡ ಬಿನ್ 
ಕರಿತಿಮ್ಮೇಗೌಡ ಉ . ಕಲ್ಲಳ್ಳಿಗೌಡ, 
ಹೆಚ್. ಸಿ.ಶಿವರಾಮಯ್ಯ ಬಿನ್ 

ಚಿಕ್ಕಕೆಂಪೇಗೌಡ 
ಹೆಚ್. ಆರ್.ಕೆಂಪೇಗೌಡ ಬಿನ್ 

ರಾಮೇಗೌಡ 
ಕರಿತಿಮ್ಮೇಗೌಡ ಬಿನ್ 
ಚಿಕ್ಕಪ್ಪಗೌಡ, ಪಾರ್ವತಮ್ಮ 
ಕೋಂ ಲೇ .ಸಿದ್ದಗಂಗಯ್ಯ 
ಬೆಟ್ಟಯ್ಯ ಬಿನ್ ನಂಜಯ್ಯ 

ಪ.ರಾಮಣ್ಣಗೌಡ ಬಿನ್ 
ಕೆಂಪೇಗೌಡ, ದೊಡ್ಡಯ್ಯ ಬಿನ್ 

ನಂಜುಂಡೇಗೌಡ 
ಜಯಮ್ಮ ಕೋಂ 
ಲೇ . ನರಸಿಂಹಯ್ಯ 
ಜಯಮ್ಮ ಕೋಂ 

ಲೇ .ನರಸಿಂಹಯ್ಯ 
ನಂಜಯ್ಯ ಬಿನ್ ಕರಿತಿಮ್ಮಯ್ಯ 

ಉ . ಉಜನಯ್ಯ 


ಕರಿತಿಮ್ಮೇಗೌಡ ಪಾರ್ವತಮ್ಮ 


ಉಳಿಕೆ 


ಉಳಿಕೆ 


58/4ಎ 


58 /5 


- 1/2 


ಖುಷಿ 


0 - 02 


ಬೆಟ್ಟಯ್ಯ 


ಉಳಿಕೆ 


ಉಳಿಕೆ 


58 /6 


1/3 


ಮಾವು- 2 


ಪ.ರಾಮಣ್ಣಗೌಡ 


1 /3ಬಿ 


ಖುಷ್ಠಿ 


0 - 02 


ಉಳಿಕೆ 


ಉಳಿಕೆ 


1/2 


1/6 


1 /5 


ದೊಡ್ಡಯ್ಯ 


l/ 6 


ಖುಷ್ಠಿ 


0 - 01 


ಜಯಮ್ಮ 


1 /5 


ಉಳಿಕೆ 


1 /3ಬಿ 


15ಎ 


41 


1 /5 


ಖುಷಿ 


0 - 01 


ಜಯಮ್ಮ 


ಉಳಿಕೆ 


1/6 


1 /3ಬಿ 


115ಎ 


1 /6 , 


105ಎ 


ಖುಷ್ಠಿ 


0 - 02 


ನಂಜಯ್ಯ 


ಉಳಿಕೆ 


ಉಳಿಕೆ 


ತೆಂಗು - 2 
ತೇಗ- 3 


1 /5 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೩೯ 


8 


10 | 


43 | 


109 / 4 


ಖುಷಿ 


0 - 12 


ಮಾಯಪ್ಪ, ನಂಜಪ್ಪ 


109 / 6 ಉಳಿಕೆ 


ಉಳಿಕೆ 


ರಸ್ತೆ 


109 /10 , 
10911 


ಹೊಂಗೆ -1 
ತುಗ್ಗಲಿ-1 


44 


| 


109 / 6 


ಖುಷಿ 


0 -01 


ಮಾಯಣ್ಣ, ಬೋರಯ್ಯ 


ಉಳಿಕೆ 


10974 


ಉಳಿಕೆ 


ಮಾಯಪ್ಪ ಬಿನ್ ಪಾಪಯ್ಯ , 
ನಂಜಪ್ಪ ಬಿನ್ ಮಾಯಪ್ಪ ಉ . 

ಪಾಪಯ್ಯ 
ಮಾಯಣ್ಣ ಬಿನ್ ಲಿಂಗಯ್ಯ , 
ಬೋರಯ್ಯ ಬಿನ್ ಲಿಂಗಯ್ಯ 
ಚನ್ನೇಗೌಡ ಬಿನ್ ಚಿಕ್ಕೇಗೌಡ 
ನಾರಾಯಣಪ್ಪ ಬಿನ್ ಚಿಕ್ಕೇಗೌಡ, 

ಶಿವಣ್ಣ ಬಿನ್ ಚಿಕ್ಕೇಗೌಡ, 
ನಂಜಯ್ಯ ಬಿನ್ ಕರಿತಿಮ್ಮಯ್ಯ 


109 /10 , 
109 /11 


45 | 10910 


0 - 03 


ಚನ್ನೇಗೌಡ, 
ನಾರಾಯಣಪ್ಪ 

ಶಿವಣ್ಣ 
ನಂಜಯ್ಯ 


10911 


109 / 4 


110 


ತೇಗ-1 

ಬಾಗಿ - 1 
ಕಾಡುಮರ - 1 


46 | 109/11 


ಖುಷ್ಠಿ 


0 - 01 


ಕಪಿನಯ್ಯ ಬಿನ್ ನರಸಿಂಹಯ್ಯ 


ಕಪಿನಯ್ಯ 


ಉಳಿಕೆ 


109 /10 


ಉಳಿಕೆ 


47 | 


110 


ಖುಷಿ 


| 


0 - 03 


ಮಾರಿಬಣ್ಣಯ್ಯ , ಕೆಂಪ್ಲಯ್ಯ , | ಮಾರಿಬಣ್ಣಯ್ಯ , ಕೆಂಪ್ಲಯ್ಯ , 
ಗುಂಡಿಚಿಕ್ಕಯ್ಯ , 

ಗುಂಡಿಚಿಕ್ಕಯ್ಯ , 
ಈರಹನುಮಯ್ಯ , 

ಈರಹನುಮಯ್ಯ , 
ಚಿಕ್ಕಹನುಮಯ್ಯ, ಆಂಜಿನಮ್ಮ , ಚಿಕ್ಕಹನುಮಯ್ಯ , ಆಂಜಿನಮ್ಮ , 

ಕರಿಯಪ್ಪ, ಹೊಟ್ಟಯ್ಯ , ಕರಿಯಪ್ಪ, ಹೊಟ್ಟಯ್ಯ , 
ಹನುಮಯ್ಯ , ದರುವಯ್ಯ , ಹನುಮಯ್ಯ , ದರುವಯ್ಯ , 
ಗಂಗಯ್ಯ 

ಗಂಗಯ್ಯ 


ಉಳಿಕೆ 


ಉಳಿಕೆ 


109 /10 
109 11 


ಜಾಲಿ - 1 


48 | 


111 


| 


ಖುಷಿ 


| 


0 - 07 


ನಾರಾಯಣಜೀಯರ್ ಬಿನ್ 
ಚನ್ನಸ್ವಾಮಿ , ಹೆಚ್. ಕೆ.ರೇವಣ್ಣ 
ಕಪನಯ್ಯ , ಹೆಚ್ . ಕೆ.ಶಿವಲಿಂಗಯ್ಯ 
ಬಿನ್ ಕಪನಯ್ಯ , ರಾಮಯ್ಯ 
ಬಿನ್ ಕಪನಯ್ಯ , ನಾಗರಾಜು 

ಬಿನ್ ಕಪನಯ್ಯ 


ನಾರಾಯಣಜೀಯರ್‌, 

ಹೆಚ್ .ಕೆ.ರೇವಣ್ಣ, 
ಹೆಚ್.ಕೆ.ಶಿವಲಿಂಗಯ್ಯ , 

ರಾಮಯ್ಯ , 
ನಾಗರಾಜು 


ಉಳಿಕೆ 


ಉಳಿಕೆ 
112 / 


110 


ತೇಗ - 1 


49 


1121 


ಖುಷಿ 


0 - 11 


ಹೆಚ್. ಟಿ.ಗಿರಿಯಪ್ಪ ಬಿನ್ 

ತಿಮ್ಮೇಗೌಡ 


ಹೆಚ್. ಟಿ. ಗಿರಿಯಪ್ಪ 


111 


15 / 


115 / 7 


ಉಳಿಕೆ 


ಉಳಿಕೆ 


| 


ಉಳಿಕೆ 


ಉಳಿಕೆ 


ಜಾಲಿ - 1 
ಮಾವು- 1 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧, ೨೦೧೬ 


ಭಾಗ ೬ . 


10 


50 | 114 / 


| 


ಖುಷಿ 


| 


0 - 02 


ಜಯರಾಮಯ್ಯ 
ಲಕ್ಷ್ಮಿ ಮಲ್ಲಿಗೆ 
ನಿಂಗಪ್ಪ 


114 / 2 


ಉಳಿಕೆ 


113 


ಜಯರಾಮಯ್ಯ ಬಿನ್ 
ಲೇ . ಮರಿಯಪ್ಪ ಉ . ಸುಬ್ಬಣ್ಣ 
ಲಕ್ಷ್ಮಿ ಕೋಂ ಜಯರಾಮಯ್ಯ, 

ನರಸಿಂಹಯ್ಯ ಬಿನ್ 
ಲೇ .ಮರಿಯಪ್ಪ ಉ . ಸುಬ್ಬಣ್ಣ, 
ಮಲ್ಲಿಗೆ ಕೋಂ ನರಸಿಂಹಯ್ಯ , 

ನಿಂಗಪ್ಪ ಬಿನ್ ಸಿದ್ಧಿಂಗಯ್ಯ 
ಲಕ್ಕಣ್ಣ ಬಿನ್ ಲಕ್ಕಣ್ಣ ಮರಿಯಪ್ಪ 

ಬಿನ್ ಸಿದ್ದಲಿಂಗಯ್ಯ 
- ಚನ್ನೇಗೌಡ ಬಿನ್ ಚಿಕ್ಕೇಗೌಡ 
ನಾರಾಯಣಪ್ಪ ಬಿನ್ ಚಿಕ್ಕೇಗೌಡ, 
ಹೆಚ್. ಸಿ .ಶಿವಣ್ಣ ಬಿನ್ ಚಿಕ್ಕೇಗೌಡ 
ವೆಂಕಟರಮಣಯ್ಯ ಬಿನ್ 

ತಾಡಿತಿಮ್ಮಯ್ಯ 
ಅರಸಮ್ಮ ಕೋಂ ನಿಂಗಪ್ಪ, 
ಮರಿಯಣ್ಣಗೌಡ ಬಿನ್ 

ಲೇ . ಗಂಗಣ್ಣ 
ಕರಿತಿಮ್ಮಯ್ಯ ಬಿನ್ 
ತಿಮ್ಮರಾಯಪ್ಪ ಉ , ಮೂಗಯ್ಯ 


51 | 


114/2 | 


ಖುಷಿ 


0 - 14 


ಚನ್ನೇಗೌಡ, 
ನಾರಾಯಣಪ್ಪ 
ಹೆಚ್ . ಸಿ.ಶಿವಣ್ಣ 


ಉಳಿಕೆ 


ಉಳಿಕೆ 
1141 


ಉಳಿಕೆ 


IT 3 


ಹಲಸು - 1 
ತೆಂಗು - 8 ( ಮ ) 
ತೆಂಗು - 8 ( ಸಸಿ) 


115 /7 


ಖುಷಿ 


0 - 04 


ವೆಂಕಟರಮಣಯ್ಯ 


1120 
ಉಳಿಕೆ 


ಉಳಿಕೆ 


ಉಳಿಕೆ 


115 / 8 


53 | 115/8 


ಖುಷಿ 


0 - 06 


ಅರಸಮ್ಮ 


ಉಳಿಕೆ 


116 / 8 


115 /7 


ಉಳಿಕೆ 


116 / 8 


ಖುಷಿ 


0 - 05 


ಕರಿತಿಮ್ಮಯ್ಯ 


115 / 8 
ಉಳಿಕೆ 


ಉಳಿಕೆ 


ಉಳಿಕೆ 


114 


4 - 08 


ಕ್ರ. ಸಂ . 


ಗ್ರಾಮ 


ಬಾಗಾಯ್ತು 
0 - 07 


ಘೋಷ್ಟಾರೆ 
ಖುಷಿ 
0 - 36 | - 
1 - 09 1/ 2 | 0 - 29 
_ 3 - 09 0 - 39 


ಒಟ್ಟು 
1 - 03 


ತಸಂದ್ರ 
ಹೊಸೂರು 
ಹಾಲುವಾಗಿಲು 
ಒಟ್ಟು ವಿಸ್ತೀರ್ಣ 


1 - 38 1/ 2 


4 - 08 


4 - 14 1 / 2 


| 


1 - 28 


0 - 07 


7 - 09 1 / 2 


P . R . 40 


ವಿಶೇಷ ಭೂಸ್ವಾಧೀನಾಧಿಕಾರಿ 
ಹೇಮಾವತಿ ನಾಲಾವಲಯ , ತುಮಕೂರು 


ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು. 


SC- 25 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


೧೪೧ 


ಚಂದಾಪುರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ: 560 099 

ಅಂತಿಮ ಅಧಿಸೂಚನೆ 
ಸಂಖ್ಯೆ: ಚಂ . ಪು. ಸ. ಡಿ.ಸಿ. ಬಿ/ ಸಿ. ಆರ್ /1/2016 - 17 ದಿನಾಂಕ: 24 / 11 /2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ.11. ಎಂ .ಎಲ್.ಆರ್. 2015 ದಿನಾಂಕ :20/ 06 /2015 ರಂತೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲ್ಲೂಕು 
ಚಂದಾಪುರ ಗ್ರಾಮ ಪಂಚಾಯಿತಿಯನ್ನು ಕರ್ನಾಟಕ ಪೌರಸಭೆ ಕಾಯ್ದೆ - 1964 ರನ್ವಯ ಪರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಆದೇಶಿಸಲಾಗಿರುತ್ತದೆ. 
ಮೇಲ್ದರ್ಜೆಗೇರಿರುವ ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದಾಪುರ, ಇಗ್ಗಲೂರು, ರಾಮಸಾಗರ, ಲಕ್ಷ್ಮೀಸಾಗರ, 
ಹೀಲಲಿಗೆ, ಅಂದಾಪುರ, ಗ್ರಾಮಗಳನ್ನೊಳಗೊಂಡಂತೆ ವಿಂಗಡಿಸಿರುವ 23 ವಾರ್ಡುಗಳು ಸೇರಿರುತ್ತವೆ . 

ಮೇಲ್ದರ್ಜೆಗೇರಿರುವ ಚಂದಾಪುರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ.11. ಎಂ . ಎಲ್.ಆರ್.2015 ದಿನಾಂಕ :20 /06 /2015 ರಂತೆ 
ಸಹಾಯಕ ಆಯುಕ್ತರು , ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಜಿಲ್ಲೆ ಇವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ . ಆದ್ದರಿಂದ 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ : 01 /03 /2016 ರ ಸಭೆಯಲ್ಲಿ ಚಂದಾಪುರ ಪುರಸಭಾ ವ್ಯಾಪ್ತಿಗೆ ಸೇರಿದ ನಿವೇಶನ / ವಸತಿ ಹಾಗೂ ವಾಣಿಜ್ಯ ಕೈಗಾರಿಕ 
ಕಟ್ಟಡ ಆಸ್ತಿಗಳಿಗೆ (ಕಾನೂನಿನಡಿಯಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ) ಕರ್ನಾಟಕ ಪುರಸಭಾ ಕಾಯ್ದೆ 1964 ನಿಯಮ 94 (1) ರಂತೆ 
ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿ ಆಸ್ತಿ ತೆರಿಗೆಯನ್ನು ಪಾವತಿಸಿಕೊಳ್ಳುವ ಬಗ್ಗೆ ಸುಧೀರ್ಘವಾಗಿ ಚರ್ಚಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ : 
ಮೌನಿ/ ಎಂಆರ್‌ಸಿ/188 /2010 - 11 ದಿನಾಂಕ: 11/06 /2013 ರನ್ವಯ ಹಾಗೂ ಕರ್ನಾಟಕ ಪುರಸಭಾ ಕಾಯ್ದೆ 1964 ನಿಯಮ 102 ( ಎ) ಪ್ರಕಾರ ಏಪ್ರಿಲ್ 01 
2016 ರಿಂದ ಅನ್ವಯಿಸುವಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ಜಾರಿಗೊಳಿಸಲು ಉದ್ದೇಶಿಸಿ ತೀರ್ಮಾನಿಸಲಾಗಿರುತ್ತದೆ. 

ಹಾಗೂ ಚಂದಾಪುರ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮೇಲೆ 2015 -16 ನೇ ಸಾಲಿನವರೆವಿಗೂ ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಹಿಂದಿನ ಗ್ರಾಮ 
ಪಂಚಾಯಿತಿಯಲ್ಲಿ ನಿಗಧಿಪಡಿಸಿಕೊಂಡಿರುವ ತೆರಿಗೆ ದರದ ಆಧಾರದಂತೆ ಲೆಕ್ಕಾಚಾರ ಮಾಡಿ ವಸೂಲಿ ಮಾಡುವಂತೆ 2016 - 17 ನೇ ವರ್ಷದಿಂದ 
ಚಂದಾಪುರ ಪುರಸಭಾ ವ್ಯಾಪ್ತಿಯ ಗ್ರಾಮಗಳ ಕರ್ನಾಟಕ ಮುದ್ರಾಂಕ ಕಾಯ್ದೆ 1964 1964 ಕಲಂ 45 ( ಬಿ) ರಂತೆ ನಿರ್ಧರಿಸಲಾದ 2005 - 06ನೇ ಸಾಲಿನ 
ಉಪನೋಂದಣಾಧಿಕಾರಿಗಳ ಮಾರ್ಗಸೂಚಿ ನಿವೇಶನ / ಕಟ್ಟಡ ದರವನ್ನು ಅಳವಡಿಸಿಕೊಂಡು ನಿರ್ದೆಶಕರು, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು 
ರವರ ಸುತ್ತೋಲೆಯಂತೆ ಆಯಾ ಸಾಲಿನ ಶೇಕಡಾವಾರು ತೆರಿಗೆಯನ್ನು ಹೆಚ್ಚಿಸಿಕೊಂಡು, ಸರ್ಕಾರದ ಸುತ್ತೋಲೆ ಸಂಖ್ಯೆ: ಮೌನಿ/ ಎಂಅರ್. ಸಿ./188/2010 -11 
ಬೆಂಗಳೂರು, ದಿನಾಂಕ: 11 /06 /2013 ಮತ್ತು ಸಂಖ್ಯೆ:ಮೌನಿ/ ಎಂಆರ್‌ಸಿ /ಸಿಆರ್ - 36 / 2012 - 13 ದಿನಾಂಕ: 27.12 .2014 ರಂತೆ ಕರ್ನಾಟಕ ಪುರಸಭೆ ಕಾಯ್ದೆ 
1964 ರ ಕಲಂ 102 ( ಎ) ರನ್ವಯ ತೆರಿಗೆ ದರ ಮತ್ತು ಶೇಕಡವಾರು ಹೆಚ್ಚಳ ಮಾಡಿಕೊಂಡ ತೆರಿಗೆಯನ್ನು ಈ ಕೆಳಕಂಡಂತೆ ನಿರ್ಧರಿಸಿ ಏಪ್ರಿಲ್ 01 2016 
ರಿಂದ ಅನುಷ್ಠಾನಗೊಳಿಸಲು ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 30/06/2016 ರಂದು ಪ್ರಕಟಿಸಿದ್ದು , ಈ ಬಗ್ಗೆ ಸಾರ್ವಜನಿಕರಿಂದ 
ಯಾವುದೇ ಅಕ್ಷೇಪಣೆಗಳು ಬಾರದೇ ಇರುವುದರಿಂದ ದಿನಾಂಕ: 03/10/2016 ರಂದು ಚಂದಾಪುರ ಪುರಸಭಾ ಕೌನ್ಸಿಲ್ ಸಾಮಾನ್ಯ ಸಭೆಯ ವಿಷಯ 
ಸಂಖ್ಯೆ :24 ರಲ್ಲಿ ಕರಡು ಅಧಿಸೂಚನೆಯನ್ನು ಅಂತಿಮ ಅಧಿಸೂಚನೆಯನಾಗಿ ಪ್ರಕಟಿಸುವಂತೆ ಕೈಗೊಂಡ ತೀರ್ಮಾನದನ್ವಯ ಈ ಕೆಳಕಂಡಂತೆ ನಿರ್ಧರಿಸಿ 
ಏಪ್ರಿಲ್ - 01 -2016 ರಿಂದ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಯಿತು. 

ಕೋಷ್ಟಕ 


ಸಾಲು 


ಖಾಲಿ ನಿವೇಶನ 
10764 ಚದರ 10764 
ಅಡಿಗಳಿಗಿಂತ | 43056 ಚದರ | 
ಕಡಿಮೆ 

ಅಡಿ 


43056 ಚದರ 
ಅಡಿಗಳಿಗಿಂತ 


ವಸತಿ 


ವಾಣಿಜ್ಯ 


ಕೈಗಾರಿಕೆ 


ತೆರೆದ ಆವರಣದ 
ವಾಣಿಜ್ಯ / ಇತರೆ 
ಚಟುವಟಿಕೆಗಳು 


ಹೆಚ್ಚು 


2005 - 06 
(2005 - 06 
2007 - 08 
ರವರೆಗೆ) ನಿಗಧಿ 
ಪಡಿಸಿದ ಆಸ್ತಿ ತೆರಿಗೆ 

ಮೇಲೆ ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ. 


0.1 


0 . 05 


| 


0.02 


| 


0.4 


0 . 6 


0.7 


| 


0 .5 


2008 - 09 
(2008 - 09 ರಿಂದ 
2010 - 11 ರವರೆಗೆ 
2005 - 06ನೇ ಸಾಲಿನ 
ಮೂಲ ಆಸ್ತಿ ತೆರಿಗೆ 

ಮೇಲೆ ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ . 


30 % 


1 


30 % 


30% 


30 % 


15 % 


15 % [ 15% [ 15% 


15 % 


15 % 


15% 


15 % 


೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ 


ಸಾಲು 


ಖಾಲಿ ನಿವೇಶನ 

10764 
| 43056 ಚದರ 

ಅಡಿ 


43056 ಚದರ 
ಅಡಿಗಳಿಗಿಂತ 


ವಸತಿ 


10764 ಚದರ 
ಅಡಿಗಳಿಗಿಂತ 
ಕಡಿಮೆ 


ವಾಣಿಜ್ಯ 


ಕೈಗಾರಿಕೆ 


ತೆರೆದ ಆವರಣದ 
ವಾಣಿಜ್ಯ / ಇತರೆ 
ಚಟುವಟಿಕೆಗಳು 


30 % 


30 % 


30 % 


15 % 


15 % 


15 % 


15 % 


2011 - 12 
( 2011 - 12 ರಿಂದ 

2013 - 14 
ರವರೆಗೆ) 2008 - 09ನೇ 
ಸಾಲಿನ ಮೂಲ ಆಸ್ತಿ 
ತೆರಿಗೆ ಮೇಲೆ ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ. 
2014 - 15 ರಿಂದ 
(2014 - 15 ರಿಂದ 
2016 -17 ರವರೆಗೆ) 
2011 - 12ನೇ ಸಾಲಿನ 
ಮೂಲ ಆಸ್ತಿ ತೆರಿಗೆ 

ಮೇಲೆ ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ . 


95 % 


95 % 


95 % 


15 % 


15 % 


15 % 


15 % 


ಕ್ರಸಂ 


ಈ ಮೇಲ್ಕಂಡ ದರದಂತೆ ತೆರಿಗೆ ನಿರ್ಧರಣೆಯಾದ ನಂತರ ಆಸ್ತಿತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26 % ರಷ್ಟು ಈ ಕೆಳಕಂಡ ಉಪಕರಗಳನ್ನು 
ಆಸ್ತಿ ಮಾಲೀಕರು ಪಾವತಿಸಬೇಕಾಗಿರುತ್ತದೆ 
ಉಪಕರದ ವಿವರ 

ಆಸ್ತಿತೆರಿಗೆಯ ಶೇಕಡವಾರು 
1. ಆರೋಗ್ಯ ಉಪಕರ 

ಶೇ 15 ರಷ್ಟು | ಆರೋಗ್ಯ ಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ: 3 ರನ್ವಯ 
ಗ್ರಂಥಾಲಯ ಉಪಕರ 

ಶೇ 6 ರಷ್ಟು ಗ್ರಂಥಾಲಯ ಕರ ಅಧಿನಿಯಮ 1965ರ ಪ್ರಕರಣ 30(1) ರನ್ವಯ 
ಬಿಕ್ಷುಕರ ಉಪಕರ 

ಶೇ 3 ರಷ್ಟು ಬಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ: 31 ರನ್ವಯ 
ನಗರ ಸಾರಿಗೆ ಉಪಕರ - ಶೇ 2ರಷ್ಟು | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ 94ಎ ರನ್ವಯ 


3. 


ಇದರೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 ಟಿಸಿಟಿ 2004 , ದಿನಾಂಕ: 06.01.2005 ರ ಮೂಲಕ ಘನ ತ್ಯಾಜ್ಯ ನಿರ್ವಹಣೆಯ 
ಮಾಸಿಕ ಶುಲ್ಕವನ್ನು ಸ್ವತ್ತುಗಳ ವಿಸ್ತೀರ್ಣಗಳಿಗನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರನ್ವಯ 
ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಸ/ವಾಣಿಜ್ಯ /ಕೈಗಾರಿಕಾ ಕಟ್ಟಡದ ಮಾಲೀಕರು ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ನಿರ್ವಹಣೆ ವಾರ್ಷಿಕ 
ಶುಲ್ಕವನ್ನು ಸಹ ಪಾವತಿ ಮಾಡುವುದು 

ವಾಸದ ಕಟ್ಟಡಗಳಿಗೆ 
1000 ಚ.ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 120.00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 180.00 

ವಾಣಿಜ್ಯ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 240.00 
1000 ಚ.ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600.00 

ಕಾರ್ಖಾನೆ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600 .00 
1000 ಚ.ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 900.00 
ಹೋಟೆಲ್‌ಗಳು, ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 2400.00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 3000.00 
ಇದರ ಜೊತೆಗೆ ಮದುವೆ ಮತ್ತು ಆರತಕ್ಷತೆ ಹಾಗೂ ಇತರೆ ಸಮಾರಂಭಗಳಿಗಾಗಿ ಪ್ರತಿ ಸಮಾರಂಭಕ್ಕೆ ರೂ . 1000/ - ಪಾವತಿಸತಕ್ಕದ್ದು. 


ಕ್ಕೆ 


- O0. 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 

೧೪೩ 
ಪುರಸಭಾ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳಿಗೆ ದಿನಾಂಕ: 01 .04.2016 ರಿಂದ ಅನ್ವಯವಾಗುವಂತೆ 2016 - 17ನೇ ಸಾಲಿನಲ್ಲಿ ಸ್ವಯಂ 
ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ದರವನ್ನು ನಿಗಧಿಪಡಿಸಿ ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತವಾಗಿರುವುದಿಲ್ಲ ಆದ್ದರಿಂದ ಈ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


PD - 06 


ಮುಖ್ಯಾಧಿಕಾರಿ 
ಪುರಸಭೆ, ಚಂದಾಪುರ 


SC- 50 


ಚಂದಾಪುರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ : 560 099 

ಅಂತಿಮ ಅಧಿಸೂಚನೆ 
ಸಂಖ್ಯೆಚ. ಪು.ಸ.: ಉ . ಪ/ ಸಿ.ಆರ್ / 01 /2016 - 17 ದಿನಾಂಕ : 24/ 11 / 2016 . 
ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲ್ಲೂಕಿನ , ಚಂದಾಪುರ ಗ್ರಾಮ ಪಂಚಾಯಿತಿಯನ್ನು ಚಂದಾಪುರ ಪುರಸಭೆಯನ್ನಾಗಿ ಕರ್ನಾಟಕ 
ಪುರಸಭಾ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ/11 / ಎಂಎಲ್ಆರ್ /2015 ದಿನಾಂಕ: 20.06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಿರುತ್ತದೆ. ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದಾಪುರ, ಹೀಲಲಿಗೆ, ರಾಮಸಾಗರ, 
ಲಕ್ಷ್ಮೀಸಾಗರ, ಇಗ್ಗಲೂರು, ಅಂದಾಪುರ ಗ್ರಾಮಗಳು ಒಳಗೊಂಡಿರುತ್ತವೆ. 

ಮೇಲ್ದರ್ಜೆಗೇರಿಸಿರುವ ಚಂದಾಪುರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : : ನಅಇ/11/ ಎಂಎಲ್ಆರ್ 2015 ದಿನಾಂಕ: 
20/ 06 /2015 ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ- ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ 
ಆದೇಶಿಸಲಾಗಿರುತ್ತದೆ. ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 01/ 03/2016 ರ ಸಭೆಯಲ್ಲಿ ಚಂದಾಪುರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಚಂದಾಪುರ, 
ಹೀಲಲಿಗೆ, ರಾಮಸಾಗರ , ಲಕ್ಷ್ಮೀಸಾಗರ , ಇಗ್ಗಲೂರು, ಅಂದಾಪುರ ಗ್ರಾಮಗಳ ವಾರ್ಡ್ ನಂ 1 ರಿಂದ 23 ವ್ಯಾಪ್ತಿಯಲ್ಲಿರುವ ವಸತಿಯೇತರ ಚಟುವಟಿಕೆಯ 
ಉದ್ದಿಮೆಗಳಿಗೆ ( ವಾಣಿಜ್ಯ /ಕೈಗಾರಿಕೆ), ಕಟ್ಟಡಗಳು, ಅತಿಥಿ ಗೃಹಗಳು ಮತ್ತು ಜಾಹಿರಾತುಗಳಿಗೆ 01.04.2016 ರಿಂದ ಅಂದರೆ 2016 -17ನೇ ಸಾಲಿನಿಂದ 
ಅನ್ವಯವಾಗುವಂತೆ ಕರ್ನಾಟಕ ಪರಸಭಾ ಕಾಯ್ದೆ 1964 ರ ಕಲಂ 256 (2) ( 4) ರಂತೆ ಈ ಕೆಳಕಂಡಂತೆ ಶುಲ್ಕಗಳನ್ನು ವಿಧಿಸಲು ಉದ್ದೇಶಿಸಿ 
ತೀರ್ಮಾನದಂತೆ ಕರಡು ಅಧಿಸೂಚನೆ ರಾಜ್ಯ ಪತ್ರ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿ ನಿಗಧಿತ ಅವಧಿಯಲ್ಲಿ ಯಾವುದೇ 
ಅಕ್ಷೇಪಣೆಗಳು ಬಾರದೇ ಇರುವುದರಿಂದ ದಿನಾಂಕ: 03/10 /2016 ರಂದು ಚಂದಾಪುರ ಪುರಸಭಾ ಕೌನ್ಸಿಲ್ ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ: 24 ರಲ್ಲಿ 
ಕರಡು ಅಧಿಸೂಚನೆಯನ್ನು ಅಂತಿಮ ಅಧಿಸೂಚನೆಯನಾಗಿ ಪ್ರಕಟಿಸುವಂತೆ ಕೈಗೊಂಡ ತೀರ್ಮಾನದನ್ವಯ ಈ ಕೆಳಕಂಡಂತೆ ನಿರ್ಧರಿಸಿ ಏಪ್ರಿಲ್ - 01 - 2016 
ರಿಂದ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಯಿತು. 
ಉದ್ದಿಮೆಗಳ ವಿವರ 

ದರ ರೂ . 
ಲಾಡ್ಸ್‌ಗಳು 
ಎ ದರ್ಜೆ 

25000 .00 
ಬಿ ದರ್ಜೆ 

10000 .00 
ಸಿ ದರ್ಜೆ 

5000. 00 


ಕ್ರಸಂ. 


ಹೋಟೆಲ್‌ಗಳು 


ಎ ದರ್ಜೆ 


5000.00 


3000. 00 


ಬಿ ದರ್ಜೆ 
ಸಿ ದರ್ಜೆ 


2000. 00 


3 


. 


750. 00 


ಕಾಫಿ , ಟೀ , ಹಾಲು ಮಾರಾಟದ ಅಂಗಡಿ 
ತಂಪಾದ ಪಾನೀಯಗಳ ಮಾರಾಟ ಮತ್ತು ತಯಾರಿಕೆ 
1ನೇ ದರ್ಜೆ 
2ನೇ ದರ್ಜೆ 


1250 .00 


750 .00 


750 .00 


ಪಾನಿಪುರಿ ಮಾರಾಟದ ಅಂಗಡಿ 
ಹಾಲಿನ ಕೇಂದ್ರಗಳು (ಸಿಹಿ ತಿಂಡಿ ಅಂಗಡಿ) 
ಮಿಠಾಯಿ ಅಂಗಡಿಗಳು (ಸಿಹಿ ತಿಂಡಿ ಅಂಗಡಿ) 


750. 00 


750.00 


8 


. 


ರುಬ್ಬುವ ಗಿರಣಿ ಹಾಗೂ ರಾಗಿ ಗಿರಣಿ 


750. 00 


750 . 00 


ಹಿಟ್ಟಿನ ಗಿರಣಿ ಹಾಗೂ ರಾಗಿ ಗಿರಣಿ 
ಅಕ್ಕಿ ಗಿರಣಿ 
ಎಣ್ಣೆ ಗಿರಣಿ 


1250. 00 


11 


1250 . 00 


೧೪೪ 


ಭಾಗ ೬ 


ಕ್ರಸಂ. 


ದರ ರೂ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 

ಉದ್ದಿಮೆಗಳ ವಿವರ 
ಕಾರ್ಖಾನೆಗಳು 
ಎ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಮೇಲ್ಪಟ್ಟು) 
ಬಿ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಒಳಗೆ ಇರುವುದು) 
ರೇಷ್ಮೆ ದಾರ ತೆಗೆಯುವುದು 
ಪ್ಲೇನಿಂಗ್ ಮಿಷನ್ ( ಮರ ಕೆಲಸ) 


5000. 00 


3000 .00 


1250. 00 


14 


5000. 00 


ಪೆಟ್ರೋಲ್ ಬಂಕ್ 


10000 . 00 


ಮುದ್ರಣಾಲಯಗಳು 
ಎ ದರ್ಜೆ 
ಬಿ ದರ್ಜೆ 


1250.00 


750. 00 


20000 . 00 


10000 . 00 


750 .00 


| 


೨ 


20 


1500 .00 


ಕಾರು ಶೋರೂಂ 
ಬೈಕ್ ಶೋರೂಂ 
ರೇಡಿಯೋ ರಿಪೇರಿ ಅಂಗಡಿ 

ರೇಡಿಯೋ ಶೋ ರೂಂ 
21 ಗಡಿಯಾರ ಶೋ ರೂಂ 
22 ವಿದ್ಯುತ್ ಮೋಟಾರ್ ರಿಪೇರಿ : ತಂತಿ ಸುವಿಕೆ 

1 ರೇಷ್ಮೆ ಮೊಟ್ಟೆ ಮಾರಾಟ ಕೇಂದ್ರ 

ಕೋಳಿ ಮೊಟ್ಟೆ ಅಂಗಡಿ 
25 | ಕೋಳಿ ಸಾಕಾಣಿಕೆ ಕೇಂದ್ರ, ಮಾರಾಟ ಕೇಂದ್ರ 


1250.00 


1500.00 


23 


2000.00 


24 


1250.00 | 


2500 .00 


26 


ಮಾಂಸ ಮಾರಾಟದ ಅಂಗಡಿ 


2500.00 


27 


ತ್ರಿಚಕ್ರಗಳ ರಿಪೇರಿ ಅಂಗಡಿ 


1250 . 00 


28 


ದ್ವಿಚಕ್ರಗಳ ರಿಪೇರಿ ಅಂಗಡಿ 


750 . 00 


750.00 


29 . 
30 


ವಿದ್ಯುತ್ ಅಥವಾ ಗ್ಯಾಸ್ ವೆಲ್ಟಿಂಗ್ 
ಎಲೆಕ್ಟಿಕಲ್ ಸ್ಟೋರ್ 


2500 .00 


ವಿದ್ಯುತ್ಚ್ಛಕ್ತಿ ಸಹಾಯದಿಂದ ಫಿಲೇಚರ್‌ ನಡೆಸುವುದು, ರೇಷ್ಮೆ ಪುರುಮಿಷನ್ , ವೈಲ್ಲಿಂಗ್ ರೀಲಿಂಗ್ ಮತ್ತು ಇತರೆ 
ಕೈಗಾರಿಕೆಗಳು 
1 ಹೆಚ್ ಪಿ ಅಶ್ವ ಶಕ್ತಿಗೆ 


200. 00 


32 


ಸೋಡಾ ಫ್ಯಾಕ್ಟರಿ 


1000. 00 


33 . 


750 .00 


34 


750.00 


35 


ಸೌದೆ ಡಿಟೋ 
| ಬೋಲ್ಟ್ ಡಿಸೋ 
ಇದ್ದಿಲು ಡಿಸೋ 
ಬೊಂಬು ಮಾರಾಟ 
| ಡ್ರೈ ಕ್ಲೀನರ್ 


750. 00 


36 


750 .00 


37 


750. 00 


38 


| ಇಸ್ತೀ ಅಂಗಡಿ 


750 . 00 


39 


ಹೆಂಚಿನ / ಕಡಪಕಲ್ಲು ಮಾರಾಟ ಅಂಗಡಿ 


2500 .00 


ಬಟ್ಟೆ ಅಂಗಡಿಗಳು 
ಎ ದರ್ಜೆ 


2500.00 


ಬಿ ದರ್ಜೆ 


1500 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


೧೪೫ 


ಕ್ರಸಂ. 


ಉದ್ದಿಮೆಗಳ ವಿವರ 


ದರ ರೂ . 


ಆಸ್ಪತ್ರೆ 
1ನೇ ದರ್ಜೆ / ನಸಿಂಗ್ ಹೋಂ 
2ನೇ ದರ್ಜೆ 


15000.00 
5000.00 
3000 .00 


ಕ್ಲಿನಿಕ್ 


1250 . 00 


750 . 00 


2000 . 00 


2000.00 


46 . 


2000 .00 


47 


750 . 00 


750.00 


49 


ಸೈಕಲ್ ಮಾಟ್ ( ಮಾರಾಟ ಅಂಗಡಿ) 
ಸೈಕಲ್ ರಿಪೇರಿ ಷಾಪ್ 
ರಸಗೊಬ್ಬರ ಅಂಗಡಿ 
ಸಿಮೆಂಟ್ ಮಾರಾಟದ ಅಂಗಡಿ 
ಕಬ್ಬಿಣದ ಅಂಗಡಿ 
ಕಬ್ಬಿಣದ ಗುಜರಿ ಅಂಗಡಿ 
ಸಾಂಬಾರ್ ಪುಡಿ ತಯಾರಿಕಾ ಕೇಂದ್ರ 
ಚಿಲ್ಲರೆ ಅಂಗಡಿ 
ಜನರಲ್ ಸ್ಟೋರ್ 
1ನೇ ದರ್ಜೆ ( ಮಾರ್ಟ್) 
2ನೇ ದರ್ಜೆ 
3ನೇ ದರ್ಜೆ 
ಕರಕುಶಲ ಗೊಂಬೆ ಅಂಗಡಿ 
ಲೇಖನಿ ಸಾಮಗ್ರಿ ಮಾರಾಟ ಕೇಂದ್ರ 
ಸೌಂದರ್ಯ ವರ್ಧಕ ಅಂಗಡಿ ( ಜೆಂಟ್ ಹೇರ್ ಡ್ರೆಸಿಂಗ್ ಸೆಲೂನ್) 


750 .00 


20000. 00 


1250 .00 


750. 00 


1000. 00 


52 


750. 00 


750 .00 


ಬ್ಯೂಟಿ ಪಾರ್ಲರ್ 


750 . 00 


1000. 00 


5000 .00 


3000 . 00 


3000.00 


58 


750. 00 


3000. 00 


750 .00 


750 . 00 


ಮರ ಹಾಗೂ ಪೀಠೋಪಕರಣಗಳ ಅಂಗಡಿ 
ವಸತಿ ಗೃಹಗಳನ್ನು ನಡೆಸುವುದು 
ಎ ದರ್ಜೆ 
ಬಿ ದರ್ಜೆ 
1 ಚಿನ್ನ ಬೆಳ್ಳಿ ಮಾರಾಟ ಅಂಗಡಿ 

ಚಿನ್ನ ಬೆಳ್ಳಿ ಕೆಲಸದ ಅಂಗಡಿ 
59 

ಚಿನ್ನ ಬೆಳ್ಳಿ ಗಿರವಿ ಅಂಗಡಿ 
60 ಕಲಾಯಿ ಕೆಲಸದ ಅಂಗಡಿ ( ಪಾತ್ರೆ) 

| ಟೈಲರಿಂಗ್ ಷಾಪ್ 
62 

ಆಟೋ ಸ್ಪೇರ್ ಪಾರ್ಟುಗಳ ಅಂಗಡಿ 
63 ಪೋಟೋ ಸ್ಟುಡಿಯೋ 

ಚಪ್ಪಲಿ ಅಂಗಡಿಗಳು 
ಎ ದರ್ಜೆ 

ಬಿ ದರ್ಜೆ 
65 

ಕಮ್ಮಾರರ ಅಂಗಡಿ 
66 | ಕ್ರಿಮಿನಾಶಕ ಔಷಧಿಗಳ ಅಂಗಡಿ 

ಹಾಸಿಗೆ ತಯಾರಿಕೆ ಅಂಗಡಿ 
68 

ಪ್ಲಾಸ್ಟಿಕ್ ಪದಾರ್ಥಗಳ ಅಂಗಡಿ 
69 ಹಾರ್ಡ್‌ವೇರ್ ಅಂಡ್ ಎಲೆಕ್ಟಿಕಲ್ ಅಂಗಡಿ 


1000 . 00 


1000. 00 


3000 . 00 


1000. 00 


750. 00 


1000. 00 


67 


750 .00 


1000. 00 


2000 . 00 


೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧ , ೨೦೧೬ 


ಭಾಗ ೬ 


ಕ್ರಸಂ. 


ಉದ್ದಿಮೆಗಳ ವಿವರ 


ದರ ರೂ . 


ಬೆಡ್ ಮತ್ತು ಸೋಫಾ ಶೋ ರೂಂಗಳು 
ಎ ದರ್ಜೆ 


5000.00 


ಬಿ ದರ್ಜೆ 


2000. 00 


ಸಿ ದರ್ಜೆ 


1000 .00 


750 .00 


72 


750 . 00 


3000 .00 


750. 00 


71 ಬೆಡ್ ಅಂಗಡಿ ( ಹಾಸಿಗೆ ತಯಾರಕರು) 

ವುಡ್ ಅಂಗಡಿ ( ಮರದ ಕೆಲಸ ಮಾಡುವುದು) 
73 

ಟೈರ್ ಅಂಗಡಿ / ಶೋ ರೂಂ 
74 | ಟೈರ್ ಅಂಗಡಿ 

| ಸುಣ್ಣ ಮಾರಾಟದ ಅಂಗಡಿ 
ಪಾತ್ರೆ ಅಂಗಡಿ 
ವೈನ್ ಸ್ಟೋರ್‌ಗಳು 
ಎ ದರ್ಜೆ 
ಬಿ ದರ್ಜೆ 


750. 00 


1000 . 00 


10000 .00 


5000. 00 


ಬಾರ್ ಅಂಗಡಿ ರೆಸ್ಟೋರೆಂಟ್‌ಗಳು 
ಎ ದರ್ಜೆ 


15000.00 


ಬಿ ದರ್ಜೆ 


10000 .00 


ಟಿ. ವಿ ರಿಪೇರಿ 


750 . 00 


ಟಿ. ವಿ ಮಾರಾಟದ ಅಂಗಡಿ ( ಶೋ 


ರೂಂ ) 


ಎ ದರ್ಜೆ 


3000. 00 


ಬಿ ದರ್ಜೆ 


1000. 00 


750 .00 


ಎಸ್. ಟಿ. ಡಿ ಬೂತ್‌ಗಳು 
ಮೆಡಿಕಲ್ ಸ್ಟೋರ್‌ಗಳು 
ಎ ದರ್ಜೆ 


2000. 00 


ಬಿ ದರ್ಜೆ 


1000. 00 


ಸಾಮೀಲ್ 


8000 .00 


ಬೇಕರಿಗಳು 


ಎ ದರ್ಜೆ 


2000.00 


ಬಿ ದರ್ಜೆ 


1000. 00 


2000. 00 


ಧ್ವನಿ ವರ್ಧಕ ಅಂಗಡಿ 
ನಕ್ಷೆ ತಯಾರಕರುಗಳಿಗೆ 


86 


750 . 00 


87 


ಶೇವಿಂಗ್ ಸಲೂನ್ 


750 . 00 


88 


5000. 00 


ಚಿತ್ರಮಂದಿರ 
ಮೋಟೋ ಪ್ರೇಮ್ ಅಂಗಡಿ 


89 


750 . 00 


90 | 


ಪಾನ್‌ಬೀಡಾ 


750 .00 


91 ) ಬೀಡಿ ವೀಳದೆಲೆ ಅಡಿಕೆ ಅಂಗಡಿ 


750. 00 


92 | ಕಾಫಿಪುಡಿ ಅಂಗಡಿ 


750. 00 


93 


| 


ಷಯ್ ಕೇಬಲ್ 


1000. 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


೧೪೭ 


ಕ್ರಸಂ. 


ಉದ್ದಿಮೆಗಳ ವಿವರ 


ದರ ರೂ . 


94 


ಮೊಬೈಲ್ ಅಂಗಡಿ 
ಎ ದರ್ಜೆ 
ಬಿ ದರ್ಜೆ 


3000 . 00 


1000.00 


95 . 


ಅಡಿಯೋ ವೀಡಿಯೋ 


750 .00 


15000.00 


ಮೊಬೈಲ್ ಟವರ್ 
ಕಲ್ಯಾಣ ಮಂಟಪಗಳು 
ಎ ದರ್ಜೆ 
ಬಿ ದರ್ಜೆ 


15000 . 00 


10000.00 


ಲಾಟರಿ ಅಂಗಡಿ 


750 .00 


ಶಾಮಿಯಾನ ಅಂಗಡಿ 


2000 .00 


ಎ ದರ್ಜೆ 
ಬಿ ದರ್ಜೆ 


1000. 00 


2000.00 


750 .00 


5000. 00 


2000. 00 


30000.00 


20000.00 


10000 .00 


25000.00 


15000 . 00 


10000 .00 


100 ರಿಯಲ್ ಎಸ್ಟೇಟ್ 
101 | ಕಂಪ್ಯೂಟರ್ / ಟೈಪಿಂಗ್ / ಜೆರಾಕ್ಸ್ ಅಂಗಡಿ 
102 ಗ್ಯಾಸ್ ಏಜೆನ್ಸಿಗಳಿಗೆ 
103 ಕಂಪ್ಯೂಟ್ / ಟೈಪಿಂಗ್ ತರಬೇತಿ ಸಂಸ್ಥೆ 

ಕೈಗಾರಿಕೆ ಕಾರ್ಖಾನೆಗಳು 
ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
ಬಿ ದರ್ಜೆ - 2400 ರಿಂದ 5000 ಚದುರ ಅಡಿಗಳವರೆಗೆ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಗ್ರಾನೈಟ್ ಮಳಿಗೆಗಳು ( ತೆರೆದ ಜಾಗಗಳಲ್ಲಿ ನೆಡೆಸುವ) 

ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
105 

ಬಿ ದರ್ಜೆ - 2400 ರಿ೦ 5000 ಚದುರ ಅಡಿಗಳವರೆಗೆ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಇತರೆ ಪರವಾನಗಿಯ ಶುಲ್ಕ 

ಎ ದರ್ಜೆ 
106 

ಬಿ ದರ್ಜೆ 

ಸಿ ದರ್ಜೆ 
107 | ನಿರಾಕ್ಷೇಪಣಾ ಪತ್ರ ( ಎನ್.ಒ .ಸಿ) (1 ಹೆಚ್ ಪಿ - 200 ರೂಗಳ) 

ತಾತ್ಕಾಲಿಕ ಪ್ಲೆಕ್ಸ್ ಬೋರ್ಡ್‌ಗಳು ( ಒಂದು ದಿನದಿಂದ 3 ದಿನದವರೆಗೆ) (1ಕ್ಕೆ) 

4 ಘಿ 6 ಅಡಿ ಕೆಳಪಟ್ಟು 
108 

4 ಘಿ 6 ಅಡಿ ರಿಂದ 8 ಘಿ 10 ಅಡಿ ರವರೆಗೆ 
8 ಘಿ 10 ಅಡಿ ಮೇಲ್ಪಟ್ಟು, 
ತಾತ್ಕಾಲಿಕ ಸ್ಟೀಲ್ ಸ್ಪಕ್ಟರಲ್ ಬೋರ್ಡ್‌ಗಳು (1ಕ್ಕೆ) 

4 ಘಿ 6 ಅಡಿ ಕೆಳಪಟ್ಟು ( ಒಂದು ದಿನದಿಂದ 3 ತಿಂಗಳವರೆಗೆ) 
109 | 4 ಘಿ 6 ಅಡಿ ರಿಂದ 8 ಘಿ 10 ಅಡಿ ರವರೆಗೆ 

8 ಘಿ 10 ಮೇಲ್ಪಟ್ಟು 
8 ³ 10 ಅಡಿ ಮೇಲ್ಪಟ್ಟು. 


1500 . 00 


1000 .00 


750 . 00 


1000. 00 


50. 00 


75 .00 


100.00 


2000.00 
3000. 00 


4000 .00 


R .N .I. No. KARBIL /2001/47147 POSTAL REGN. No. RNP/KA/ BGS/2202/2014 -16 
Licensed to post without prepayment WPP No . 297 


೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧, ೨೦೧೬ 


ಭಾಗ ೬ 


ದರ ರೂ . 


2 . 00 


3. 00 


4 . 00 


3 .00 


4 . 00 


6 . 00 


2 .00 


250 . 00 


ಕ್ರಸಂ. 

ಉದ್ದಿಮೆಗಳ ವಿವರ 
ಪ್ಲಾಗ್‌ಗಳು (1ಕ್ಕೆ ) 
1 ² 2 ಕೆಳಪಟ್ಟು 
1 ² 2 ರಿಂದ 2 ³ 4 ರವರೆಗೆ 

2 ಘಿ 4 ಮೇಲ್ಪಟ್ಟು. 
110 

ಪೋಸ್ಟರ್‌ಗಳು (1ಕ್ಕೆ) 
2 ³ 4 ಕೆಳಪಟ್ಟು, 
2 ಫಿ 4 ಮೇಲ್ಪಟ್ಟು ರಿಂದ 4 ಘಿ 6 ರವರೆಗೆ 
4 ಘಿ 6 ಮೇಲ್ಪಟ್ಟು 

ಬಂಟಿಂಗ್ಸ್ 10 ಅಡಿಗಳಿಗೆ 
111 | ವಸತಿ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ ಅಪಾರ್ಟ್‌ಮೆಂಟ್ ಹೊರತು ಪಡಿಸಿ) 
112 | ಅಪಾರ್ಟ್‌ಮೆಂಟ್ ಕಟ್ಟಡ ಪರವಾನಿಗಿ ಶುಲ್ಕ 1 ಚದರಕ್ಕೆ 
113 | ಡಬ್ರಿಸ್ ಶುಲ್ಕ ಪ್ರತಿ 1 ಚದರಕ್ಕೆ 
114 

ವಾಣಿಜ್ಯ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 
115 | ಕೈಗಾರಿಕೆಗಳ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 
116 ಅನುಮತಿ ಪತ್ರ 
117 ಹೊಸದಾಗಿ ತೆರಿಗೆ ಪಾವತಿಸುವ ಹಕ್ಕನ್ನು ತೆರೆಯಲು ಸಂಗ್ರಹಿಸುವ ಉತ್ತಮತೆ ಶುಲ್ಕ ಪ್ರತಿ ಚದುರಡಿಗೆ 

ಜಮೀನು ಭೂ ಪರಿವರ್ತನೆಗಾಗಿ ನಿರಕ್ಷೇಪಣಾ ಪತ್ರ ನೀಡುವ ಶುಲ್ಕ ಎಕರೆ ಒಂದಕ್ಕೆ 

1. ವಾಸದ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 
| 2. ವಾಣಿಜ್ಯ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 

3. ಕೈಗಾರಿಕಾ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 

4. ಗುಂಟೆ ಒಂದಕ್ಕೆ 
119 ಹೊಸದಾಗಿ ನಿರ್ಮಾಣ ಮಾಡಲಾದ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ನಿರಾಕ್ಷೇಪಣಾ ಪತ್ರ ನೀಡುವ ಶುಲ್ಕ | 


350 .00 


75 .00 


350 . 00 


450 . 00 


200 . 00 


3 . 00 


10000 .00 


118 


15000. 00 


5000 .00 


500. 00 


500 . 00 


ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ /ಉದ್ದಿಮೆಗಳಿಗೆ ದಿನಾಂಕ:01/ 04 /2016 ರಿಂದ ಅನ್ವಯವಾಗುವಂತೆ ನಿಗಧಿಪಡಿಸಿರುವ ದರವನ್ನು ವಿಧಿಸಲು 
ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಅದ್ದರಿಂದ ಈ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


PD - 07 


ಮುಖ್ಯಾಧಿಕಾರಿ 
ಪುರಸಭೆ, ಚಂದಾಪುರ 


SC - 50 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


